ಗಗನ ನೌಕೆಗಳನ್ನು ಬಳಸಿ 
ನೇರವಾಗಿ ನಾವು ಸರ್ವೇಕ್ಷಣೆ 
ಮಾಡಿರುವ ವಿಶ್ವದ ಒಂದೇ 
ಒಂದು ಸ್ಥಳವೆಂದರೆ 
ಸೌರವ್ಯೂಹ. ಹಲವು ವಿವಿಧ 
ಜ್ಞಾನ ಶಾಖೆಗಳ ನಡುವಣ 
ಅನೇಕ ವರ್ಷಗಳ ಸುದೀರ್ಪ 
ಹಾಗೂ ವಿಸ್ಮಯಕಾರಿ 
ಸಹಯೋಗಕಾರಿ ಪ್ರಯತ್ನಗಳು 
ಸೌರವ್ಯೂಹದ ಹುಟ್ಟು ಮತ್ತು 
ನಂತರದ ವಿಕಾಸವನ್ನು 
ಅರ್ಥಮಾಡಿಕೊಳ್ಳಲು ನಮಗೆ 
ನೆರವಾಗಿವೆ. ಈ ಲೇಖನವು 
ಘೂ ವೈಜ್ಞಾನಿಕ ಕಥೆಯನ್ನು 
ನಿರೂಪಿಸುತ್ತಾ ಸೌರವ್ಯೂಹದ 
ಒಳಗಿನ ಮತ್ತು ಹೊರಗಿನ 
ಹೊಸ ತಿಳುವಳಕೆಗಳು ಹೇಗೆ 
ಗ್ರಹ ಗಹ ಮಂಡಲಗಳ 
ಬಗೆಗಿನ ನಮ್ಮ ಅರಿವನ್ನು 
ಬದಲಾಲಯುಸುತ್ತಾ ಬಂದಿವೆ 
ಎಂಬುದನ್ನು ಸಹ 
ಚರ್ಚಿಸುತ್ತದೆ 


°° 


ಕೋಲಟ್ಯಾನುಕೋಟ ನಿಹಾರಿಕೆಗಳು ಮತ್ತು 
ಅನೇಕ ಸಹಪ್ರ ಕೋಟ ತಾರೆಗಳನ್ನು 
ಹೊಂದಿರುವ ವಿಶಾಲ ವಿಶ್ವದಲ್ಲ ವಾವು ನಿಜಕ್ಸೂ 
ನಮ್ಮ ವಾಸಸ್ಥಾನವೆಂದು ಕರೆಯಬಹುದಾದ 
ಒಂದೇ ಒಂದು ಸ್ಥಳವಿದೆ. ಬಾಹ್ಯಾಕಾಶದಲ್ಲಿ 
ಆಶ್ಚರ್ಯಜನಕ ಪ್ರಮಾಣದಲ್ಪರುವ 
ಪ್ರತಿಯೊಂದಕ್ಕೂ ಹೋಲಅಸಿದಾಗ ಈ ಭೂಮಿ 
ಎಂಬ ಗ್ರಹವು ಒಂದು ಸಣ್ಣ ಪ್ರಪಂಚ. ಆದರೂ 
ಈ ಶಿಲಾಪ್ರಪಂಚವು ಒಂದು ವಿಶೇಷ ಸ್ಥಳ. 
ನಮಗೆ ತಿಆದಿರುವಂತೆ ಜೀವರಾಶಿಗಳನ್ನು 
ಪೋಷಿಸುವ ಏಕಮಾತ್ರ ಗ್ರಹ ನಮ್ಮ ಭೂಮಿ. 


ಈ ಭೂಮಿ ಹೇಗೆ ಅಸ್ತಿತ್ರಕ್ಕೆ ಬಂದಿತೆಂದು ನೀವು 
ಎಂದಾದರೂ ಕೌತುಕ ಪಟ್ಟದ್ದೀರಾ? ಯಾವಾಗ 
ಹೇಗೆ ಇದು ರೂಪುಗೊಂಡಿತು? ಸೌರವ್ಯೂಹದ 
ಹುಟ್ಟಗೂ ಮೊದಲು ಏನಿತ್ತು? ಈ ಪ್ರಶ್ನೆಗಳ 

ಹಿಂದೆ ಇನ್ನೂ ಮೂಲಭೂತವಾದ ಚಿರಂತನ 
ಹಂಬಲವಿದೆ. ಅದೇ ಈ ವಿಶ್ವದಲ್ಲ ನಾವೊಬ್ಬರೇ 
ಇದ್ದೇವೆಯೇ ಎಂಬುದು. ಭೂಮಿಯುಂದಾಚೆಗೆ 
ಜೀವರಾಶಿಗಳು ಇರಬಹುದೇ ಎನ್ನುವುದನ್ನು 
ಕುರಿತು ನಾವು ಸದಾ ಚಕಿತರಾಗಿದ್ದೇವೆ. ಈ 
ಭೂಮಿ ಸೂರ್ಯನ ಸುತ್ತ ಸುತ್ತುತ್ತಿರುವ ಹಲವಾರು 
ರಹಗಕಲ್ಲ ಒಂದಾಗಿದೆಯಷ್ಟೆ. ಹಾಗೆಯೇ ಸೂರ್ಯ 
ಕೂಡ ವಿಶ್ವದಲ್ಲರುವ ಅಸಂಖ್ಯ ನಕ್ಷತ್ರಗಳಲ್ಲ 
ಒಂದು. ಮತ್ತೊಂದು ನಕ್ಷತ್ರವನ್ನು ಸುತ್ತುತ್ತಿರುವ 
ಭೂಮಿಯಂತಹ ಇನ್ನೊಂದು ಗ್ರಹವನ್ನು 
ಗುರುತಿಸುವ ಸಂಭವನೀಯತೆ ಎಷ್ಟು? ಜೀವಿ 
ಎನ್ನುವುದು ಒಂದು ಬಾರಿ ಘಟಸಿದ ಆಕಸ್ಕಿಕ 
ಫಟನೆಯೇ, ಅತಿವಿರಕ ಘಟನೆಯೇ ಅಥವಾ 
ಸರ್ವತ್ರ ಕಾಣುವ ಒಂದು ಘಟನೆಯೇ? 


118 | ಖ ಪಂಡರ್‌... - ಶಾಲಾ ವಿಜ್ಞಾನದ ಮರುಶೋಧನೆ ! ಜೂನ್‌ 2೨೦೭೦ 


ಆನಂದ್‌ ನಾರಾಯಣನ್‌ 


ಸೌರವ್ಯೂಹದ ಹುಟ್ಟು 

ಸೌರವ್ಯೂಹದ ಹುಟ್ಟು ಬಹಳ ಹಿಂದೆ ಸಂಭವಿಸಿದ 
ಘಟನೆ. ನಾವು ಕಾಲದಲ್ಲ ಹಿಂದೆ ಸರಿದು ಅದು 
ಹೇಗೆ ನಡೆಯುತು ಎಂದು ನೋಡಲಾರೆವು. 
ಸಂಭವನೀಯ ಗ್ರಹ ಸಂರಚನೆ ಯಾವ 
ಮಾರ್ಗಗಕಲ್ಲ ಆಗಿದ್ದಿರಬಹುದೆಂದು ಎಚ್ಚರದಿಂದ 
ಅನಮುಮಾನಿತ ಸಿದ್ಧಾಂತ ರೂಪಿಸುವುದರ ಮೂಲಕ 
ಸೌರವ್ಯೂಹದ ಹುಟ್ಟನ ಬಗೆಗೆ ತಿಆಯಲು 

ನಾವು ಆಶಿಸಬಹುದು. ನಂತರ ನಾವು ನಮ್ಮ 
ಅನಮುಮಾನಿತ ಸಿದ್ಧಾಂತವನ್ನು ಇತರ ಪ್ರಮಾಣಿತ 
ವೈಜ್ಞಾನಿಕ ತಿಳುವಳಕೆಯೊಂದಿಗೆ ತಾಳೆ 

ಮಾಡಿ ನೋಡಬಹುದು. ಅದೃಷ್ಟವಶಾತ್‌, ಈ 
ಕ್ರಿಯೆಯನ್ನು ನಾವೇನೂ ಸಂಪೂರ್ಣ ಅಜ್ಞಾನದಲ್ಲ 
ಮಾಡಬೇಕಾದ್ದಿಲ್ಲ. ಪ್ಲತಃ ಸೌರವ್ಯೂಹದ 
ವಿನ್ಯಾಸವೇ ತನ್ನನ್ನು ಕುರಿತ ಮಾಹಿತಿಯ ಬಗೆಗೆ 
ಬಹುಮುಖ್ಯ ಸುವುಗಳನ್ನು ಹೊಂದಿದೆ. 


ಸಾಮಾನ್ಯ ಉಗಮದ ವಿನ್ಯಾಸಗಳು 


ಸೌರವ್ಯೂಹದ ಎಲ್ಲ ಘಟಕಗಳು ಒಂದು ಸಾಮಾನ್ಯ 
ಉಗಮವನ್ನು ಹೊಂದಿವೆ ಎಂಬುದನ್ನು 
ಸೂಚಿಸುವಂಥ ಅನೇಕ ಪ್ರಮಾಣಗಳು ಇವೆ. 
ಉದಾಹರಣೆಗೆ: 


1 ಎಲ್ಲ ಗ್ರಹಗಳು ಸೂರ್ಯನನ್ನು ಒಂದೇ 
ದಿಕ್ಕನಲ್ಪ ಸುತ್ತು ಹಾಕುತ್ತಿವೆ. ಭೂಮಿಯ 
ಉತ್ತರ ಧ್ರುವದ ಮೇಲಅನ ಯಾವುದಾದರೂ 
ಅಂದುವಿನಿಂದ ನೋಡಿದಾಗ ಅವೆಲ್ಲವೂ 
ಸೂರ್ಯನನ್ನು ಅಪ್ರದಕ್ಷಿಣಿಯಾಗಿ 
(ಬಲದಿಂದ ಎಡಕ್ಕೆ) ಸುತ್ತುತ್ತಿರುವುದು 
ಕಾಣಿಸುತ್ತದೆ. 


2. ಗ್ರಹಗಳು ಸೂರ್ಯನನ್ನು ಸುತ್ತು 
ಹಾಕುವ ದಿಕ್ಕನಲ್ಲಯೇ ಸೂರ್ಯನೂ 
ಸಹ ತನ್ನ ಅಕ್ಷದ ಮೇಲೆ ತಿರುಗುತ್ತಾನೆ. 
ಇದನ್ನು ಮುಮ್ಮುಖ ಪರಿಭ್ರಮಣೆ 
ಎನ್ನುವರು. 


3. ಎಲ್ಲ ್ರಹಗಳ ಕಕ್ಷೆಗಳು ಮತ್ತು 
ಬಹುತೇಕ ಕ್ಷುದ್ರ ಕಾಯಗಳ ಕಕ್ಷೆಗಳು 
ಬಹುಪಾಲು ವೃತ್ತಾಕಾರವಾಗಿಯೇ ಇವೆ. 


4. ಎಲ್ಲ ಗ್ರಹ ಕಕ್ಷೆಗಳು ಬಹುತೇಕವಾಗಿ 
ಒಂದೇ ಸಮತಲದಲ್ಲಿವೆ. 


ಒಂದು ವೇಳೆ ಪ್ರತ್ಯೇಕ ಘಟಕಗಳು 
ಸ್ವತಂತ್ರವಾಗಿ ಅಸ್ತಿತ್ವಕ್ಕೆ ಬಂದವು ಎಂದು 
ನಾವು ಭಾವಿಸಿದರೆ, ಆಗ ಮೇಲಅನ 
ಅಂಶಗಳು ಘಟಸುವ ಸಂಭಾವ್ಯತೆ 

ಬಹಳ ಕಡಿಮೆ. ಆದ್ದರಿಂದ ಸಂಪೂರ್ಣ 
ಸೌರವ್ಯೂಹದ ಹುಟ್ಟು ಏಕಮೇವ 
ಘಟನೆಯಿಂದ ಆಗಿದೆ ಎಂದು ಈ 
ಅಂಶಗಳು ಪ್ರಬಲವಾಗಿ ಸೂಚಿಸುವಂತಿವೆ. 


ಸೌರವ್ಯೂಹದ ವಯಸ್ಸು 


ಸೌರವ್ಯೂಹದ ಉಗಮ ವಿಶ್ವದ ಇತಿಹಾಸದಲ್ಲ 
ಏಕಮೇವ ಘಟನೆಯಾಗಿದ್ದರೆ, ಅದು 

ಎಷ್ಟು ಕಾಲದ ಹಿಂದೆ ಘಟಸಿರಬಹುದು? 
ಕೇವಲ ಭೂಮಿಯಲ್ಲಷ್ಟೇ ಅಲ್ಲದೆ 
ಬಾಹ್ಯಾಕಾಶದಲ್ಲರುವ ಪುರಾತನ ಶಿಲೆಗಳ 
ವಯಸ್ಸನ್ನು ಲೆಕ್ಕ ಹಾಕುವುದರ ಮೂಲಕ 
ಈ ಪ್ರಶ್ನೆಗೆ ಉತ್ತರಿಸಲು ವಿಜ್ಞಾನಿಗಳು 
ಪ್ರಯತ್ನಿಸಿದ್ದಾರೆ. ರೇಡಿಯೋ ಮಾಪನ 
ಕಾಲನಿಣ£ಯ (Radiometric dating) 
ಎಂಬ ತಂತ್ರವನ್ನು ಬಳಸಿ ಪುರಾತನ 
ಶಿಲೆಗಳ ವಯಸ್ಸನ್ನು ಅಂದಾಜು ಮಾಡಿದಾಗ 
4.5 ಶತಕೋಟ ವರ್ಷಗಳು ಎಂಬ ಉತ್ತರ 
ದೊರೆತಿದೆ. (ಚಿತ್ರ 1 ನೋಡಿ). ಭೂಮಿಯ 


ಚಿತ್ರ 1 ಭೂಮಿಯ ಮೇಲೆ ಜದ್ಧ ಎರಡು ದಿನಗಳ 
ನಂತರ ಏಪ್ರಿಲ್‌ ೭4, ೭2೦1೭ ರಂದು ಸಂಗ್ರಹಿಸಲಾದ 
ಉಲ್ಲಾಶಿಲೆಗಳ ಚೂರುಗಳು. ಬಾಹ್ಯಾಕಾಶದಿಂದ 
ಭೂಮಿಯ ಮೇಲೆ ಬೀಳುವ ಸಣ್ಣ ಹಾಗೂ ದೊಡ್ಡ 
ಶಿಲೆಗಳ ತುಂಡುಗಳೇ ಉಲ್ಲಾಪಿಲೆಗಳು. ಸೌರವ್ಯೂಹದ 
ಪ್ರಾರಂಭದ ದಿನಗಳ ಕಾಲದಿಂದ ಉಳದಿರುವ 
ವಸ್ಸುಗಳಾದ ಇವುಗಳು ಅತಿ ಕೌತುಕಪೂರ್ಣ 
ವಸ್ಸುಗಳಾಗಿವೆ. 

ಕೃಪೆ: © ನಾಸಾ / ಎರಿಕ್‌ ಜೇಮ್ಸ್‌ 


ವಿವಿಧ ಹಸ್ಥಳಗಳಂದ ಸಂಗ್ರಹಿಸಿದ ಉಲ್ಲಾ 
ಶಿಲೆಣಕ ನಮೂನೆಗಳನ್ನು ರೇಡಿಯೋ 
ಮಾಪನ ಕಾಲನಿರ್ಣಯಕ್ಕೆ ಒಳಪಡಿಸಿದಾಗ 
ಅದು ಮೇಅನ ಅಂದಾಜನ್ನು ಸಮರ್ಥಿಸಿದೆ. 
ಅದು ಸಹ ಸರಿ ಸುಮಾರು 4.5 
ಶತಕೋಟ ವರ್ಷಗಳ ವಯಸ್ಸನ್ನೇ 
ಸೂಚಿಸುತ್ತಿದೆ. ಆದ್ದರಿಂದ ಇವೆಲ್ಲವೂ 
ಸುಮಾರು 4.5 ಶತಕೋಟ ವರ್ಷಗಳ 
ಹಿಂದೆಯೇ ಘಟಸಿರಬೇಕು ಎಂಬುದು 
ಪೃಷ್ಠ. ಈ ಸಂಖ್ಯೆಗಳನ್ನು ಅರ್ಥವಾಗುವಂತೆ 
ಹೇಳುವುದಾದರೆ ಭೂಮಿಯು ರಚಿತವಾದ 
ಒಂದು ಶತಕೋಟ ವರ್ಷಗಳ 

ನಂತರ ಪ್ರಪ್ರಥಮ ಜೀವರಾಶಿಗಳು 
ಕಾಣಿಸಿಕೊಂಡವು, ಹಾಗೂ ಕೆಲವು 
ಅಂದಾಜನ ಪ್ರಕಾರ ಆದಿ ಮಾನವನು 
ಕೇವಲ 6೦೦,೦೦೦ ವರ್ಷಗಳ ಹಿಂದೆ 
ಕಾಣಿಸಿಕೊಂಡನು ! 


4.5 ಶತಕೋಟ ವರ್ಷಗಳ ಹಿಂದೆ 


ಸೌರವ್ಯೂಹಕ್ಕೂ ಮುನ್ನ ಏನು 
ಅಸ್ತಿತ್ವದಲ್ಲಿತ್ತು? ವಿಜ್ಞಾನಿಗಳು ತಮಗೆ 
ತಿಆದಿರುವ ವಾಸ್ತವಾಂಶಗಳು ಹಾಗೂ 
ಸಿದ್ದಾಂತಗಳನ್ನು ಗಮನದಲ್ಲರಿಸಿಕೊಂಡು 
ಸುಸಂಗತವಾದ ಒಂದು ಮಾದರಿಯನ್ನು 
ನಮ್ಮ ಮುಂದಿಟ್ಟದ್ದಾರೆ. ಈ ಮಾದರಿಯನ್ನು 
ಅರ್ಥಮಾಡಿಕೊಳ್ಳಬೇಕಾದರೆ ವಾವು ನಮ್ಮ 
ಗಮನವನ್ನು ನಕ್ಷತ್ರಗಳ೦ದ ಸರಿಸಿ, ಅವುಗಳ 


ನಡುವೆ ಇರುವ ಅವಕಾಶ(spac)ದತ್ತ 
ಹರಿಸಬೇಕಾಗುತ್ತದೆ. 


ಇರುಳನ ಆಕಾಶದತ್ತ ನಾವು ನಮ್ಮ 
ಕಣ್ಣುಗಳನ್ನು ಹಾಯುಸಿದಾಗ ಮಿನುಗುವ 
ನಕ್ಷತ್ರಗಳನ್ನು ಹಾಗೂ ಅವುಗಳನ್ನು 
ಪ್ರತ್ಯೇಕಿಸುವ ಖಾಅ ಅವಕಾಶದ 
ಅಂಧಕಾರವನ್ನು ಕಾಣುವೆವು. ಆದರೆ 
ನಕ್ಷತ್ರಗಕ ನಡುವಣ ಜಾಗ ಖಾಅ ಅಲ್ಲವೇ 
ಅಲ್ಲ ! ನಕ್ಷತ್ರಗಕ ನಡುವಣ ಬಹಳಷ್ಟು 
ಜಾಗವನ್ನು ಪಸರಿಸಿಕೊಂಡಿರುವ ಅನಿಲ 
ಹಾಗೂ ಧೂಳನ ದೊಡ್ಡ ಪದರಗಳನ್ನು 
ನಮ್ಮ ಕಣ್ಣುಗಳು ಕಾಣಲಾರವು. ಇದನ್ನು 
ಅಂತರ್ನಕ್ಷತ್ರೀಯ ಮಾಧ್ಯಮ ಅಥವಾ 
Interstellar medium or ISM woದು 
ಕರೆಯುವರು. ಚಿತ್ರ ೭2 ರಲ್ಪ್ಲರುವಂತೆ ದೀರ್ಪ 
ಒಡ್ಡಿಕೆಯ (long Exposure) ಛಾಯಾ 
ಚಿತ್ರಗಳಲ್ಲ |SM ಒಂದು ದಪ್ಪನಾದ ಗಾಢ 
ಪಥದಂತೆ ಗೋಚರವಾಗುವುದು. 


!sMನ ಪ್ರಮುಖ ಘಟಕಗಕೆಂದರೆ ಜಲಜನಕ 
ಮತ್ತು ಹೀಅಯಂ ಪರಮಾಣುಗಳು. 
ಇವುಗಳೊಂದಿಗೆ ಕಾರ್ಬನ್‌, ಸಾರಜನಕ 
ಮತ್ತು ಆಅಮ್ಲ್ಹಜನಕಗಳಂತಹ ಭಾರವಾದ 
ಧಾತುಗಳು ಅತ್ಯಲ್ಲ ಪ್ರಮಾಣದಲ್ಲ 
ಇರುವುವು. ಇವಲ್ಲದೆ, ಅತಿಸೂಕ್ಷ್ಯ ಧೂಳನ 
ಹರಳುಗಳು ಇರುವುವು. ನಂಬುತ್ತೀರೋ 
ಇಲ್ಲವೋ, ಈ ಧೂಳನ ಕಣಗಳು ಸಹ 


ಚಿತ್ರ ೭. ಭೂಮಿಯ ದಕ್ಷಿಣಾರ್ಥಗಣೋಳದ ಒಂದು ಜಾಗದಿಂದ ರಾತ್ರಿಯ ಆಕಾಶದ ದೀರ್ಫಒಡ್ಡಿಕೆಯ (long- 
exposure) ಒ೦ದು ಚಿತ್ರ. ಹಿನ್ನೆಲೆಯಲ್ಲ ನಕ್ಷತ್ರಗಳನ್ನು ಬೆಳಕಿನ ಚುಕ್ಕೆಗಳಂತೆ ಕಾಣುತ್ತೇವೆ. ಈ ಚಿತ್ರವನ್ನು 
ಸೂಕ್ಷ ವಾಗಿ ಗಮನಿಸಿದಾಗ ನಕ್ಷತ್ರಗಳ” ಬೆಳಕನ್ನು ಮರೆಮಾಡುತ್ತಿರುವಂತೆ ಕಾಣುವ ದಟ್ಟ ಕಲೆ ಹಥ ದಟ್ಟ 
ಪಥಗಳನ್ನು ಸಹ ನಾವು ಭಾಪು. ಅನಿಲ A ಸೂಕ್ಷ ಧೂಳನ ಕಣಗಳನ್ನು ಜಕಗೊಂಡಿರುವ 
ಇದನ್ನು ಅರಿತರ್‌ನನ್ಷೆತ್ರೀಯ ಮಾಧ್ಯಮ (Interstellar medium or ISM) woದು cE ಇದು 
ನಮ್ಮ ಆಕಾಶಗಂಗೆಯಲ್ರನ ವಿಶಾಲ ಪ್ರದೇಶಗಳಲ್ಲ ನಕ್ಷತ್ರಗಳ ನಡುವೆ ಹರಡಿಕೊಂಡಿದೆ. ಚಿತ್ರದ ಮುನ್ನೆಲೆಯಲ್ಲ 
ಕಾಣುತ್ತಿರುವುದು ಖಗೋಳ ವೀಕ್ಷಣಾಲಯ. ಇಂತಹ ಗಾಢಾಂಧಕಾರದ ಸ್ಪ ಸ್ಥಳಗಳಂದ ಮಾತ್ರವೇ 
ಭೂಮಿಯುಂದ 1SM ಅನ್ನು ಇಂತಹ ಪ್ರಷ್ಟತೆಯೊಂದಿಗೆ ಚಿತ್ರೀಕರಿಸಬಹುದು. 


ಕೃಪೆ: © European Southern Observatory/Z.Bardon. URL: http://phys.org/news/2016-11-magellanic- 


clouds.html. 


ಐ ವಂಡರ್‌... 


- ಶಾಲಾ ವಿಜ್ಞಾನದ ಮರುಶೋಧನೆ ! ಜೂನ್‌ 2೦೭೦ 


119 


ಚಿತ್ರ 3. ನಮ್ಮ ಆಕಾಶಗಂಗೆಯಲ್ಲನ ಒಂದು ಪ್ರದೇಶದ ಸಮೀಪೀಕರಿಸಿದ (20೦m-ಃn) ಒಂದು ಛಾಯಾಚಿತ್ರ. 
ಚದುರಿದಂತಿರುವ ಕಪ್ಪು ಮೋಡವೇ ಅಂತರ್ನಕ್ಷತ್ರೀಯ ಮಾಧ್ಯಮ. ಇದು ಅನಿಲ ಮತ್ತು ಧೂಳನಕಣಗಳ 
ಒಂದು ಮಿಶ್ರಣ. ಇಂತಹ SM ಮೋಡಗಳು ತಮ್ಮ ಹಿಂದೆ ಇರುವ ನಕ್ಷತ್ರಗಳಂದ ಹೊಮ್ಮುವ ಬೆಳಕನ್ನು 


ಮಸುಕಾಗಿಸುತ್ತವೆ. 


ಕೃಪೆ: ೮ ಲೊಕ್‌ಕುನ್‌ಟಾನ್‌! starry scapes. URL: http://www.deepsky watch.com/photography/starry- 


scapes.html. 


ಭೂಮಿಯ ಮೇಲಅನ ಧೂಳನ ಕಣಗಳ 
ಸಂಯೋಜನೆ ಮತ್ತು ರಚನೆಯನ್ನೇ 
ಹೋಲುತ್ತವೆ. 


ಈ ISM osಿ ವಿರಳವಾಗಿದ್ದು, ಅದರ 
ಸಾಂದ್ರತೆ ಒಂದು ಘನಸೆಂಟಮೀಟರ್‌ನಲ್ಪಿ 
ಒಂದು ಪರಮಾಣು ಅಥವಾ ಇದಕ್ಕಿಂತಲೂ 


ಅಲ್ಲವೇ. |SM ಬಹಳ ಚದುರಿದಂತ್ತಿದ್ದರೂ 
ಸಹ ನಮ್ಮ ಆಕಾಶಗಂಗೆಯ ಒಟ್ಟು 
ದೃಗ್ಲೋಚರ ದ್ರವ್ಯದ ಶೇಕಡ 15ರಷ್ಟು 
ಇದರಿಂದ ಮಾಡಲ್ಪಲ್ಪದೆ. ಕಾರಣ ನಕ್ಷತ್ರಗಳ 
ನಡುವೆ ಇರುವ ಅವಕಾಶ ಅಪಾರ ಹಾಗೂ 
ಇದರ ಬಹುತೇಕ ಜಾಗವನ್ನು 1SsM 


ಆವರಿಸಿಕೊಂಡಿದೆ. ಕೆಲವು ಪ್ರದೇಶಗಳಲ್ಲ 
ISM ಪರಾಸರಿ ಸಾಂದ್ರತೆಗಿಂತ 100-1೦೦೦ 
ಪಟ್ಟು ಹೆಚ್ಚು ಸಾಂದ್ರತೆಯನ್ನು ಹೊಂದಿರುತ್ತದೆ. 
ಈ ಸಾಂದ್ರತೆಯ ಅನಿಲದ ಮೋಡಗಳನ್ನು 
ಸಾಮಾನ್ಯವಾಗಿ ನೆಬ್ಯುಲೆ ಎನ್ನುತ್ತಾರೆ. 
ಅಣುಮೋಡಗಳು (molecular clouds) 
ಎನ್ನುವ ಅತಿ ಶೈತ್ಯ ಮತ್ತು ಸಾಂದ್ರತೆಯುಳ್ಳ 
ನೆಬ್ಯುಲಾಗಳು ಹೊಸ ನಕ್ಷತ್ರಗಳ ಜನ್ಯ 
ಸ್ಥಳಗಳಾಗಿವೆ. (ಚಿತ್ರ 4 ನೋಡಿ) 


ಒರಿಯಾನ್‌ ನೆಬ್ಯುಲದಂತಹ ಸಾಂದ್ರ 
ಅಂತರನಕ್ಷತ್ರೀಯ ಪ್ರದೇಶಗಳು ನೂರಾರು 
ಸಾವಿರಾರು ನಕ್ಷತ್ರಗಳನ್ನು ರೂಪಿಸುವಷ್ಟು 
ದವ್ಯರಾಶಿವನ್ನು ಹೊಂದಿರುವ ಬೃಹತ್‌ 
ಅನಿಲ ಮೋಡಗಳಾಗಿವೆ. ಪ್ರತ್ಯೇಕ 
ನಕ್ಷತ್ರದ ಹುಟ್ಟು ವಿಘಟನೆಯ ಮುಖಾಂತರ 
ಉಂಟಾಗುತ್ತದೆ. ಒಂದು ದೊಡ್ಡ 
ಘಟಕದಿಂದ ಸಣ್ಣ ಖಂಡಗಳು ಒಡೆದು 
ಬೇರೆಯಾಗಿ ನಂತರ ಅವು ಪ್ರತಂತ್ರವಾಗಿ 
ವಿಕಾಸಗೊಳ್ತುವ ಪ್ರಕ್ರಿಯೆಯನ್ನು 

ವಿಘಟನೆ ಎನ್ನುವರು. ಈ ವಿಘಟನೆಯ 
ಪ್ರಕ್ರಿಯೆಯನ್ನು ಖಬಗೋಳವಿಜ್ಞಾನದಲ್ಲ 
ಬಹಳ ಆಸಕ್ತಿಬುಂದ ಅಧ್ಯಯನ 
ಮಾಡಲಾಗುತ್ತದೆ. ಅಂತರನಕ್ಷತ್ರೀಯ 
ನೆಬ್ಯೂಲದೊಳಗೆ ಸ್ಫೋಟಗೊಳ್ಳುವ 
ನಕ್ಷತ್ರದಿಂದ ಉಂಟಾಗುವ ಬಾಹ್ಯ ಆಘಾತ, 
ನಿಹಾರಿಕೆಯ ಮೂಲಕ ಪ್ರವಹಿಸುವ 

ಒತ್ತಡ ತರಂಗ ಅಥವಾ ಆಂತರಿಕ ಪ್ರಕ್ಷುಬ 


ER) 


(b) 


ಚಿತ್ರ 4. ಪ್ರಸಿದ್ದ ಹಬಲ್‌ ಬಾಹ್ಯಾಕಾಶ ಟೆಅಸ್ಲೋಪ್‌ನಿಂದ ಸೆರೆ ಹಡಿದ ನಕ್ಷತ್ರ-ಸಂರಚನಾ ಪ್ರದೇಶಗಳ ಛಾಯಾಚಿತ್ರಗಳು (ಎ) ಪ್ರಸಿದ್ಧ ಒರಿಯಾನ್‌ ನೆಬ್ಯುಲ, ನಮ್ಮ 
ಆಕಾಶಗಂಗೆಯಲ್ಲ ಪ್ರಸ್ತುತ ಹಲವು ನಕ್ಷತ್ರ ಸಂರಚನಾ ಪ್ರದೇಶಗಳಲ್ಲ ಒಂದು. ಈ ನೆಬ್ಯುಲವನ್ನು ಖಗೋಳವಿಜ್ಞಾನಿಗಳು ಆಳವಾಗಿ ಅಧ್ಯಯನ ಮಾಡಿದ್ದಾರೆ. ಕಾರಣ. 
ಅದು ನಮಗೆ ಸಾಪೇಕ್ಷವಾಗಿ ಹತ್ತಿರದಲ್ಲದೆ (ಸರಿಸುಮಾರು 135೦ ಬೆಳಕಿನ ವರ್ಷಗಳು). ಒರಿಯಾನ್‌ ನಕ್ಷತ್ರಪುಂಜದತ್ತ ನೀವು ನೋಡಿದರೆ ಆಕಾಶದಲ್ಲ ಇದನ್ನು 
ಮಂದಜ್ಜಲನದಂತೆ ಕಾಣಬಹುದು. ಒರಿಯಾನ್‌ ನೆಬ್ಯುಲ ಸಹಸ್ರಾರು ತಾರೆಗಳಗೆ ಜನ್ಯ ನೀಡಲು ಸಾಕಾಗುವಷ್ಟು ಅನಿಲವನ್ನು ಹೊಂದಿದೆ. ಈ ಛಾಯಾಚಿತ್ರದಲ್ಲ ನೀವು 
ಕಾಣುವ ಪ್ರದೇಶ ಕೆಲವು ಬೆಳಕಿನ ವರ್ಷಗಳಷ್ಟು ದೂರದಲ್ಲಿದೆ. (ಬ) ನಮ್ಮ ಆಕಾಶಗಂಗೆಯಲ್ಲ NGC 346 ಎನ್ನುವ ನೆಬ್ಯುಲದಲ್ಲರುವ ನಕ್ಷತ್ರಸಂರಚನಾ ಪ್ರದೇಶ. ನೀಲ 
ಹಾಗೂ ಕಪ್ಪು ವರ್ಣದ ಅನಿಲ ಕಂಬಗಳು ದಟ್ಟ ಸಾಂದ್ರತೆಯುಳ್ಳ ISM ಅನಿಲ ಮೋಡಗಳಾಗಿವೆ. ಈ ಚಿತ್ರದ ಮಧ್ಯ ಭಾಗದಲ್ಲರುವ ಬಹುತೇಕ ನಕ್ಷತ್ರಗಳು ಸಾಪೇಕ್ಷವಾಗಿ 
ಇತ್ತೀಚಿನವುಗಳಾಗಿದ್ದು ಅನಿಲ ಮೋಡಗಳಲ್ಲರುವ ಚೂರುಗಳ೦ದ ಉಗಮಗೊಂಡಿವೆ. 


Credits: © NASA/ESA/HST. 


120 | ಖ ಪಂಡರ್‌... - ಶಾಲಾ ವಿಜ್ಞಾನದ ಮರುಶೋಧನೆ ! ಜೂನ್‌ 2೨೦೭೦ 


ದೃಗ್ಲೋಚರ * WFPC2 
೧ 


ಇನ್‌ಫ್ರಾರೆಡ್‌ * NICMOS 


ಚಿತ್ರ ರ. ಒರಿಯಾನ್‌ ನೆಬ್ಯುಲದ ಒಳಗಿರುವ 
ಟಪೀಜಿಯಂ ಸ್ನಪ್ಪರ್‌ ಎಂಬ ಹೆಸರಿನ ಒಂದೇ ಪ್ರದೇಶದ 
ಎರಡು ಚಿತ್ರಗಳು ಅಂತರನಕ್ಷತ್ರೀಯ ಅನಿಲದ ದೊಡ್ಡ 
ಕಂಬಗಳನ್ನು ಚಿತ್ರಗಳು ತೋರಿಸುತ್ತಿವೆ. ನಮ್ಮಿಂದ 
13೦೦ ಬೆಳಕಿನ ವರ್ಷಗಳಷ್ಟು ದೂರವಿರುವ ಈ ಕಸ್ಪರ್‌ನ 
ಈ ಎರಡು ಚಿತ್ರಗಳನ್ನು ಹಬಲ್‌ ಬಾಹ್ಯಾಕಾಶ 
ಟಿಆಸ್ನೋಪ್‌ಗೆ ಜೋಡಿಸಿರುವ ಎರಡು ಬೇರೆ 

ಬೇರೆ ಕ್ಯಾಮೆರಾಗಳಂದ ಸೆರೆಹಿಡಿಯಲಾಗಿದೆ. 

(ಎ) ದೃಗ್ಲೋಚರ ಬೆಳಕಿನಲ್ಲ (ನಮ್ಮ ಕಣ್ಣುಗಳು 
ಕಾಣುವ ಬೆಳಕು) ತೆಗೆಯಲಾಗಿರುವ ಈ ಚಿತ್ರದಲ್ಪ 
ಸ್ನಪ್ಪರ್‌ ಒಳಗೆ ಅನಿಲದ ಕಂಬಗಳನ್ನು ನಾವು 
ಕಾಣಬಹುದು. ಆದರೆ ದೃಗ್ಲೋಚರ ಬೆಳಕಿನ 
ಘೋಬಾನ್‌ಗಳು ಧೂಳನ ಕಣಗಳಂದಾಗಿ 
ಸುಲಭವಾಗಿ ಚದುರಿ ಹೋಗುವುದರಿಂದ ಈ ಚಿತ್ರವು 
ನೆಬ್ಯುಲದ ಒಳಗಣ ಪ್ರದೇಶವನ್ನು ತೋರಿಸುತ್ತಿಲ್ಲ. 
(ಅ) ಹಬಲ್‌ ಟಿಅಸ್ಲೋಪ್‌ನ ಅವಕೆಂಪು (Infra 
Red) ಘೋಟಾನ್‌ಗಳನ್ನು ಸಂದ್ರಹಿಸಬಲ್ಲ ವಿಭಿನ್ನ 
ಕ್ಯಾಮೆರಾದಿಂದ ತೆಗೆಯಲಾದ ಅದೇ ಪ್ರದೇಶದ ಚಿತ್ರ. 
ಅವಕೆಂಪು ಘೋಬಾನ್‌ಗಳು ಧೂಳನಿಂದ ಅಷ್ಟಾಗಿ 
ಚದರುವುದಿಲ್ಲವಾದ್ದರಿಂದ ವಿಸ್ತತ (ಚದರಿದ) ಅನಿಲ 
ಮೋಡಗಳ ಮೂಲಕ ಇಣುಕಿ ನೆಬ್ಯುಲಾದ ಒಳಗೆ 
ಏನಿದೆ ಎಂದು ನಾವು ನೋಡಬಹುದು. 


ಕೃಪೆ: © NASA/ESA/HST. 


ಪ್ರವಾಹ ಇವೇ ಮುಂತಾದ ಹಲವು 
ಪ್ರಕ್ರಿಯೆಗಳು ವಿಘಟನೆಯ ಪ್ರಕ್ರಿಯೆಯನ್ನು 
ಪ್ರಚೋದಿಸಬಲ್ಲವು. ಠ ಪ್ರಕ್ರಿಯೆಗಳು ಅತಿ 
ಸಂಕೀರ್ಣವಾಗಿದ್ದು ಅವುಗಳನ್ನು ಸೂಪರ್‌ 
ಕಂಪ್ಯೂಟರ್‌ಗಳ ನೆರವಿನಿಂದ ಮಾತ್ರ 
ಅರ್ಥಮಾಡಿಕೊಳ್ಳಬಹುದು. 


ಒರಿಯಾನ್‌ ನೆಬ್ಯುಲಾದಲ್ಲನ (ಚಿತ್ರ 7 
ನೋಡಿ) ನವಜಾತ ನಕ್ಷತ್ರಗಳಂತೆ, ಬಹುಶಃ 
ನಮ್ಮ ಸೂರ್ಯನೂ 5 ಶತಕೋಟ 
ವರ್ಷಗಳ ಹಿಂದೆ ಒಂದು ದೊಡ್ಡ ನೆಬ್ಯುಲದಲ್ಲ 
ಸಣ್ಣ ತುಣುಕಿನಿಂದ ರಚಿತವಾಗಿರಬೇಕು. 

ಈ ತುಣುಕನ್ನು 'ಸೌರಪೂರ್ವ ನೆಬ್ಯುಲ' 
(Presolar Nebula) ಎಂದು ಕರೆಯೋಣ. 
ತುಣುಕಾಗಿ ಬೇರ್ಪಟ್ಟ ನಂತರ ಸೌರಪೂರ್ವ 
ನೆಬ್ಯುಲ ತನ್ನದೇ ಗುರುತ್ತಾಕರ್ಷಣೆಯುಂದಾಗಿ 
ಕುಸಿಯುತ್ತಾ ಪ್ರತಿ ಹಂತದಲ್ಲಿಯೂ ಗಾತ್ರದಲ್ಲಿ 
ಕುಗ್ಗುತ್ತಾ ಬಂದಿತು. 


ಹೀಗೆಯೇ ಕುಸಿಯುತ್ತಿದ್ದಂತೆ ಸೌರಪೂರ್ವ 
ನೆಬ್ಯುಲದ ತಾಪಮಾನ ಹೆಚ್ಚುತ್ತಾ 
ಹೋಲುತು. ಕಾರಣ. ಕುಸಿಯುತ್ತಿರುವ 
ನಕ್ಷತ್ರದ ಗುರುತ್ತಾಕರ್ಷಣ ಶಕ್ತಿ 
ಮೊದಲು ಚಲನಶಕ್ಷಿಯಾಗಿ (Kinetic 
Energy) ಪರಿವರ್ತನೆಗೊಂಡು ನಂತರ 
ಉಷ್ಟಶಕ್ತಿಯಾಗಿ ಪರಿಣಮಿಸುತ್ತದೆ. 
ಕುಸಿಯುತ್ತಿರುವ ನೆಬ್ಯುಲದ ಬಹುಪಾಲು 
ದ್ರವ್ಯರಾಶಿಯು ಸಾಂದ್ರವಾಗಿರುವ 

ಅದರ ಕೇಂದ್ರ ಭಾಗದಲ್ಲ ಅತ್ಯಧಿಕ 
ಉಷ್ಪತೆಯುರುತ್ತದೆ (ಚಿತ್ರ 8 ನೋಡಿ). 


ಬಾಕ್ಸ್‌ 1. ಸೂಪರ್‌ ಕಂಪ್ಯೂಟರ್‌ ಅನುಕರಣೆಯುಂದ ತೆಗೆದ ಅನುಕ್ರಮ ಚಿಟಕೆ ಛಾಯಾಚಿತ್ರಗಳು (Snapshot) 


ರಹ ಮಂಡಲಗಳ ಹುಟ್ಟನಂಥ ಅತಿ ನಿಧಾನಗತಿಯ ಆದರೆ ಅತಿ ಸಂಕೀರ್ಣ ಪ್ರಕ್ರಿಯೆಗಳನ್ನು 
ಅನುಕರಿಸಲು ಸೂಪರ್‌ ಕಂಪ್ಯೂಟರ್‌ಗಳು ನೆರವಾಗುತ್ತವೆ. ಇದರಿಂದ ಘಟನೆಗಳ ಅನುಕ್ರಮವನ್ನು 
ಅತಿ ತೀವ್ರಗತಿಯಲ್ಲಿ ಸಾಗುವುದನ್ನು ಮೋಡಲು ಸಾಧ್ಯವಾಗುತ್ತದೆ. ಇದು ಹೇಗೆಂದರೆ ಚಲನ 
ಚಿತ್ರವೊಂದನ್ನು ವೇಗವಾಗಿ ಮುನ್ನಡೆಸಿ ನೋಡಿದಂತೆ. 


ಚಿತ್ರ 6. ನಕ್ಷತ್ರ ಸಂರಚನೆ ಮಾಡುತ್ತಿರುವ ನೆಬ್ಯುಲದ ಸೂಪರ್‌ ಕಂಪ್ಯೂಟರ್‌ ಅನುಕರಣೆ. ಈ ಅನುಕರಣಿಯು 
ದೈತ್ಯಕಾರದ ಗೋಕಳೀಯ ನೆಬ್ಯುಲಾವನ್ನು ಕಲ್ಪಸಿಕೊಳ್ಳುವುದರಿಂದ ಆರಂಭವಾಗುತ್ತದೆ. ನಂತರ ಇದು 
ಏಕರೂಪವಲ್ಲದ ಪ್ರಕ್ಷುಬ್ಲತೆಯನ್ನು ಈ ಅನಿಲ ಮೋಡಕ್ಕೆ ಸೇರಿಸುತ್ತದೆ. ಇದರಿಂದಾಗಿ ಕೆಲವು ಭಾಗಗಳು 
ನಿಧಾನವಾಗಿ ಒಡೆದು ಕಸಿಯುತ್ತವೆ. ಶೇ ವಿಘಟನಾ ಪ್ರಕ್ರಿಯೆ ನೆಬ್ಯುಲಾದ ಆಕಾರವನ್ನು ಬದಅಸುತ್ತಾ ತಂತು 
ರೂಪದ ರಚನೆಯನ್ನುಂಟುಮಾಡುತ್ತದೆ. ಪ್ಟತಂತ್ರವಾಗಿರುವ ಚೂರುಗಳು ಹಾಗೆಯೇ ಕುಸಿಯುತ್ತಾ ಹೋಗಿ ಕಡೆಗೆ 
ನಕ್ಷತ್ರಗಳಾಗಿ ರಚಿತಗೊಳ್ಳುತ್ತವೆ. ನೀವು ಠ ಪ್ರಕ್ರಿಯೆಯ ಸಂಪೂರ್ಣ ಚಲನಚಿತ್ರವನ್ನು ಇಲ್ಲ ನೋಡಬಹುದು. 
https://www.youtube.com/watch?v=YbdwTwB8jtc 


ಕೃಪೆ: © Mathew Batte, University of Exeter. 


ಐ ವಂಡರ್‌... - ಶಾಲಾ ವಿಜ್ಞಾನದ ಮರುಶೋಧನೆ ' ಜೂನ್‌ 2೦೭2೦ 121 


ಚಿತ್ರ 7. ಒರಿಯಾನ್‌ ನೆಬ್ಯುಲಾದೊಳಗೆ ತಮ್ಮದೇ 
ಗುರುತ್ತಾಕರ್ಷಣೆಯುಂದಾಗಿ ಕುಸಿಯುತ್ತಿರುವ 
ತುಣುಕುಗಳು : ಹಬಲ್‌ ಬಾಹ್ಯಾಕಾಶ 
ಟಿಆಸ್ಲೋಪ್‌ನಿಂದ ಈ ಚಿತ್ರ ಒರಿಯಾನ್‌ 

ನೆಬ್ಯಲಾದ ಒಳಗಿನ ಒಂದು ಮೋಡದೊಳಗೆ 
ಹುದುಗಿರುವ ಹಲವಾರು ತುಣುಕುಗಳನ್ನು 
ತೋರಿಸುತ್ತದೆ. ಪ್ರತಿಯೊಂದು ತುಣುಕು 

ತನ್ನದೇ ಗುರುತ್ತಾಕರ್ಷಣೆಯುಂದ ಕುಸಿಯಲು 
ಪ್ರಾರಂಭಗೊಂಡಿದ್ದು ಒಂದು ಅಥವಾ ಹೆಚ್ಚು ನಕ್ಷತ್ರಗಳ 
ಸಂರಚನೆಯತ್ತ ಸಾಗುತ್ತಲದೆ. ನಮ್ಮ ಸೌರಪ್ಯೂಹವೂ 
ಕೂಡ ಇದೇ ರೀತಿಯ ಒಂದು ತುಣುಕಿನಿಂದ 
ಪ್ರಾರಂಭಗೊಂಡು ರಚಿತಗೊಂಡಿರುವ ಸಾಧ್ಯತೆಯುದೆ. 
ಕೃಪೆ: © STScL/NASA and ESA 


ಈ ಅನಿಲದ ಚೆಂಡೇ ಮುಂದೆ 
ಸೂರ್ಯನಾಗಿ ರೂಪುಗೊಳ್ಳಲದೆ, ಆದರೆ 
ತಕ್ಷಣವೇ ಅಲ್ಲ. ಏಕೆಂದರೆ ಬೈಜಕ 
ಸಮ್ಮಿಕನ (ನೂಕ್ಷಿಯರ್‌ ಫ್ಯೂಷನ್‌) 
ಕ್ರಿಯೆ ಅದರ ಕೇಂದದಲ್ಲ ನಡೆಯಲು 


ಳ್ಪ 


ಚಿತ್ರ ಆ. ತನ್ನ ಸಂರಚನೆಯಾದ ನಂತರ ನವಜಾತ 
ಸೂರ್ಯನು ಹೇಗೆ ಕಾಣುತ್ತಿದ್ದಿರಬಹುದು ಎಂಬುದರ 
ಹಓಿರ್ವ ಕಲಾಕಾರನ ಕಲ್ಪನೆ. ಪ್ರಾರಂಭಕ ಹಂತದಲ್ಲ 
ಸೂರ್ಯನ ಪ್ರಕಾಶ ಗುರುತ್ತಾಕರ್ಷಣ ಶಕ್ತಿಯು 
ಉಷ್ಟಶಕ್ತಿಯಾಗಿ ಪರಿವರ್ತನೆಯಾಗುವುದರಿಂದ 
ಉಂಬಾಗಿದ್ದಿರಬಹುದು. ಸೂರ್ಯನ ಕೇಂದ್ರದಲ್ಲಿ 
ಸಾಂದ್ರತೆ ಮತ್ತು ಉಷ್ಟತೆ ಅತ್ಯಧಿಕ ಪ್ರಮಾಣಗಳನ್ನು 
ತಲುಪಿದಾಗ ದಶಲಕ್ಷ ಅಥವಾ ಹೆಚ್ಚು 

ವರ್ಷಗಳ ನಂತರವೇ ಬೈಜಕ ಸಮ್ಮಿಕನ ಕ್ರಿಯೆ 
ಪ್ರಾರಂಭಗೊಂಡಿದ್ದಿರಬಹುದು. 


ಕೃಪೆ: © NASA Goddard Media Studios. 


ಪರಿಸ್ಥಿತಿಗಳು ಅನುಕೂಲಕರವಾಗಿರಲಲ್ಲ. 
ಬಗೋಳ ವಿಜ್ಞಾನಿಗಳು ಇಂತಹ 
ಅರಳುತ್ತಿರುವ ನಕ್ಷತ್ರಗಳನ್ನು ಆದ್ಯನಕ್ಷತ್ರಗಳು 
(ಪ್ರೊಟೊಸ್ನಾರ್‌) ಎನ್ನುತ್ತಾರೆ. 

ಬೈಜಕ ಸಮ್ಮಿಕನ ಕ್ರಿಯೆ ಇನ್ನೂ 
ಆರಂಭವಾಗಿಲ್ಲದಿದ್ದರೂ ಗುರುತ್ತಾಕರ್ಷಣ 
ಶಕ್ತಿಯ ಪರಿವರ್ತನೆ ಪೂರ್ವ ಸೂರ್ಯನನ್ನು 
ಪಜ್ಜಲಗೊಳಸಲು ಸಾಕಷ್ಟು ಇದ್ದಿರಬಹುದು. 


ಗ್ರಹಪೂರ್ವ ತಟ್ಟೆಗಳು — ಗ್ರಹರಚನೆಯ 
ಒಂದು ಪ್ರಮುಖ ಮ್ಯೈಅಗಲ್ಲು 
ಪ್ರಸ್ತುತವಿರುವ ಗ್ರಹ ಸಂರಚನೆಯ 
ಮಾದರಿಯ ಪ್ರಕಾರ ಪೂರ್ವ 

ಸೂರ್ಯನು ಜನ್ಯ ತಳೆದಂತೆ ಅವನ 
ಸುತ್ತಲೂ ಒಂದು ಕುತೂಹಲ ಜನಕ 
ಘಟನೆ ಜರುಗಿತು. ಕುಸಿಯುತ್ತಿರುವ 
ನೆಬ್ಯುಲಾದ ತಟ್ಟೆಯ ಒಂದು ಭಾಗ ಚಪ್ಪಟಿ 
ಆಕಾರ ತಳೆದು ಪೂರ್ವ ಸೂರ್ಯನ 
ಸುತ್ತಲೂ ಭೌತದ್ರವ್ಯದಿಂದಾದ ದಪ್ಪ 
ತಟ್ಟೆಯೊಂದು ರಚನೆಗೊಂಡಿತು. 

ಈ ಭೌತದ್ರವ್ಯದಿಂದಾದ ತಟ್ಣೆಯನ್ನು 
ಪರಿನಕ್ಷತ್ರೀಯ ತಟ್ಟೆ (circumstellar 

disk) (ಅಂದರೆ ನಕ್ಷತ್ರವನ್ನು ಸುತ್ತುತ್ತಿರುವ 
ತಟ್ಟೆ) ಅಥವಾ ಪ್ರೊಟೊ ಪ್ಲಾನೆಟರಿ ಡಿಸ್ಟ್‌ 
(ಅಂದರೆ ಗ್ರಹಪೊಂದು ರೂಪುಗೊಳ್ಳುವುದಕ್ಕೆ 
ಪೂರ್ವಭಾವಪಿಯಾಗಿರುವ ಒಂದು ತಟ್ಟೆ) 
ಎಂದು ಕರೆಯುವರು. 


ವ್ಯೂಹದ ಕೋನೀಯ ಆವೇಗವನ್ನು 
ಸಂರಕ್ಷಿಸುವ ಅಗತ್ಯದ ಫಲವಾಗಿ ಈ 

ತಟ್ಟೆ ರೂಪುಗೊಳ್ಳುತ್ತದೆ. ಕೋನೀಯ 
ಆವೇಗದ ಸಂರಕ್ಷಣಾ ನಿಯಮ ಬಹಳ 
ಸರಳ. ಪ್ರತಿನಿತ್ಯವೂ ನಮ್ಮ ಜೀವನದಲ್ಲ 
ಇದನ್ನು ಅನುಭವಿಸುತ್ತಿರುತ್ತೇವೆ. ನೀವು 
ಎಂದಾದರೂ ತಿರುಗುವ ಕುರ್ಚಿಯ ಮೇಲೆ 
ಕುಅತಿರುವಿರಾ? ಮುಂದಿನ ಬಾರಿ ನೀವು 
ಕುಳತಾಗ, ನಿಮ್ಮ ಸ್ನೇಹಿತನಿಗೆ ಕುರ್ಚಿಯನ್ನು 
ತಿರುಗಿಸುವಂತೆ ಹೇಳ. ನಿಮ್ಮ ಕೈಗಳನ್ನು 
ಹೊರಚಾಚಿ (ಚಿತ್ರ 1೦ ನೋಡಿ), ಬೇಕಾದರೆ 
ನಿಮ್ಮ ಕಾಲುಗಳನ್ನೂ ಹೊರಚಾಚಬಹುದು. 
ಕೆಲವು ಸುತ್ತುಗಳ ನಂತರ ನಿಮ್ಮ 
ಕೈಕಾಲುಗಳನ್ನು ಒಳಕ್ಕೆ ಸೆಕೆದುಕೊಳ್ಳ. ಈ 
ರೀತಿ ಪುನರಾವರ್ತಿಸಿ. ಆಗ ಮಣದ ವೇಗ 
ಏನಾಗುವುದು ಎಂದು ಗಮನಿಸಿ. 


ಸೌರಪೂರ್ವ ನೆಬ್ಯುಲ ಗಾತ್ರದಲ್ಲ 
ಚಿಕ್ಕ್ಷದಾದಾಗ, ಅದು ಹೆಚ್ಚು ವೇಗವಾಗಿ 
ತಿರುಗಲಾರಂಭಸಿತು. ಹೀಗೆ ಪ್ರಮಣದ 
ವೇಗ ಹೆಚ್ಚಾದ್ದರಿಂದ ಸಂಹೂರ್ಣ 
ಮೋಡವು ಕೇಂದ್ರದಲ್ಲ ಪ್ರೋಟೊಸನ್‌ 
ಆಗಿ ಕುಸಿಯಲಲ್ಲ. ಇದಕ್ಕೆ ಬದಲಾಗಿ 
ಮೋಡದ ಕೆಲಭಾಗ ಪರಿನಕ್ಷತ್ರೀಯ 
ತಟ್ಟೆಯಾಗಿ ಪರಿಣಮಿಸಿತು. ಒಂದು 
ಅಂದಾಜನ ಪ್ರಕಾರ ಕುಸಿಯುತ್ತಿರುವ 
ನೆಬ್ಯುಲಾದ ಸುಮಾರು ೨೨೫% ಭಾಗ 
ಸೂರ್ಯನೊಳಗೆ ಸೇರಿಕೊಂಡಿರಬೇಕು 


ಚಿತ್ರ ೨. ಆಗತಾನೆ ರೂಮಗೊಳ್ಳುತ್ತಿರುವ ನಕ್ಷತ್ರದ ಸುತ್ತಲೂ ಇರುವ ಗ್ರಹಪೂರ್ವ ತಟ್ಟೆಯನ್ನು ಕುರಿತು 
ಕಲಾಕಾರನೊಬ್ಬನ ಕಲ್ಪನೆ. 


ಕೃಪೆ: ©NASA/JPL - Catech.URL : https :// www.flickr.com / Photos/nasablueshift/76100340044. 
License:CC-BY. 


122 | ಐ ಪಂಡರ್‌... - ಶಾಲಾ ವಿಜ್ಞಾನದ ಮರುಶೋಧನೆ ! ಜೂನ್‌ 2೨2೦೭೦ 


(bl 


ಚಿತ್ರ 1೦. ತಿರುಗುವ ಕುರ್ಚಿಯ ಮೇಅನ ಗಿರಕಿ - ಕೋನೀಯ ಆವೇಗ ಸಂರಕ್ಷಣಾ ನಿಯಮದ ಒಂದು ಉದಾಹರಣೆ. 
ನಿಮ್ಮ ತೂಕವು ಹರಡಿದಾಗ ನಿಮ್ಮ ತಿರುಗುವಿಕೆಯೂ ಮಂದಗತಿಯಾಗುವುದನ್ನು ಗಮನಿಸುವಿರಿ. ನಿಮ್ಯ 
ಕೈಕಾಲುಗಳನ್ನು ಒಳಸೆಳೆದು ಕುದ್ಗಿಸಿಕೊಂಡಾಗ ನೀವು ತಿರುಗುವ ವೇಗ ಸಹಜವಾಗಿಯೇ ಹೆಚ್ಚಾಗುವುದು. 
ಒಂದು ಪ್ಯೂಹ ಅಥವಾ ವ್ಯವಸ್ಥೆಯ ಕೋನೀಯ ಆವೇಗವು - ಅಂದರೆ ಪ್ಯೂಹದೊಳಗೆ ದವ್ಯ ರಾಶಿಯು 
ವಿತರಣೆಗೊಂಡಿರುವ ಬಗೆ ಮತ್ತು ಅದರ ಭ್ರಮಣ ವೇಗಗಳ (ಕೋನೀಯ ವೇಗ ಎಂದೂ ಕರೆಯುವರು) 
ಗುಣಲಬ್ಯ-ಒ೦ದೇ ಸಮನಾಗಿರುವುದು ಎಂದು ಕೋನೀಯ ಆವೇಗದ ಸಂರಕ್ಷಣಾ ನಿಯಮವು ನಮಗೆ 
ತಿಆಸಿಕೊಡುತ್ತದೆ. ಹೀಗೆ ಒಂದು ವ್ಯವಸ್ಥೆಯ ದ್ರವ್ಯರಾಶಿ ಹೆಚ್ಚು ಕೇಂದ್ರೀಕೃತವಾಗಿದರೆ ಅದು ಹೆಚ್ಚು ವೇಗವಾಗಿ 
ತಿರುಗುವುದು. ಈ ಪರಿಕಲ್ಪನೆಯನ್ನು ತಿಆಸಿಕೊಡುವ ಪ್ರಾತ್ಯಕ್ಷಿಕೆಯನ್ನು ಇಲ್ಲ ನೋಡಬಹುದು: 


http://www.youtube.com/watch?v=eMHO07Tghso 


ಹಾಗೂ ಉಳದ 1% ಮಾತ್ರ ತಟ್ಲೆಯಲ್ಲ 
ನೆಲೆಗೊಂಡಿರಬೇಕು. ಈ 1% 
ದ್ರವ್ಯರಾಶಿಯು ಗ್ರಹಗಳ ಹಾಗೂ 
ಅವುಗಳ ಉಪರ್ರಹಗಳ. ಕ್ಷುದರ್ರಹಗಳ 
ಮತ್ತು ಸೌರವ್ಯೂಹದಲ್ಲ ನಾವು ಏನೆಲ್ಲಾ 
ಕಾಣುವೆಮೋ ಅವೆಲ್ಲದರ ಸಂರಚನೆಗೆ 
ಕಾರಣವಾಗಿದೆ. 


ತಟ್ಟಿಗಳಂದ ಗ್ರಹಗಳತ್ತ - 
ನಿರ್ಣಾಯಕವಾದ ಕೆಲವು 
ದಶಕೋಟಗಟ್ಟಲೆ ವರ್ಷಗಳು 


ಮರಳನ ಗಾತ್ರದ ಕಣಗಳನ್ನು 
ಒಂದಕ್ಕೊಂದು ಸೇರಿಸುತ್ತಾ ಭೂಮಿ 
ಅಥವಾ ಗುರುಗ್ರಹದಷ್ಟು ಗಾತ್ರದ ಒಂದು 
ಸಂಪೂರ್ಣ ಗ್ರಹವನ್ನು ನಿರ್ಮಿಸುತ್ತಿರುವಿರಿ 
ಎಂದು ಭಾವಿಸಿರಿ. ಇದು ಅರ್ಥಶೂನ್ಯ 
ಮತ್ತು ಅಸಂಭಾವ್ಯವಾದದ್ದು 

ಎಂದು ಅನ್ನಿಸಬಹುದು. ಆದರೆ, 

ನಮ್ಯ ಸೌರವ್ಯೂಹದ ವಿಷಯದಲ್ಲ 


ಆಗಿರಬಹುದಾದದ್ದು ಇದೇ ಎಂದು 
ತೋರುತ್ತದೆ. ತಿರುಗುತ್ತಿರುವ ಅನಿಲ 
ಮತ್ತು ಧೂಳು ಯುವ ಸೂರ್ಯನ ಸುತ್ತ 
ಗ್ರಹಗಳಾಗಿ ರೂಪುಗೊಳ್ಳುವಿಕೆ ಒಂದು 
ಮಂದಗತಿಯ ಪ್ರಕ್ರಿಯೆ. ಆ ಪ್ರಕ್ರಿಯೆ 
ಮುಕ್ತಾಯವಾಗಲು ಹಲವು ದಶಕೋಟ 
ವರ್ಷಗಳೇ ಹಿಡಿದಿವೆ. ಈ ವರ್ಷಗಳು 
ಬಹುಶಃ ಬಹು ಕೌತುಕ ಪೂರ್ಣವಾಗಿಯೇ 
ಇದ್ದಿರಬೇಕು. ಏಕೆಂದರೆ ಘಟನೆಗಳು 
ವಿಭನ್ನು ರೀತಿಯಲ್ಲ ಜರುಗಲು ಸಾಕಷ್ಟು 
ಮಾರ್ಗಗಳು ಇದ್ದುವಲ್ಲದೆ ಅದರಿಂದ 
ಗ್ರಹಗಳ ಸಂರಚನೆ ಮತ್ತು ಸೌರವ್ಯೂಹದಲ್ಲ 
ಅವುಗಳ ದೀರ್ಪಕಾಲಕ ಸ್ಲಿರತೆಗಳು 
ನಿಧಾನಗೊಳ್ಳುವ ಸಾಧ್ಯತೆಯೂ ಇತ್ತು. 


ಅನುಕ್ರಮವಾಗಿ ಜರುಗಿದ ಘಟನಾವಳಗಳಲ್ಲ 
ಮೊದಲನೆಯದೆಂದರೆ ತಿರುಗುತ್ತಿರುವ 
ರ್ರಹಪೂರ್ವ ತಟ್ಟಿಗಳಲ್ಲನ ಭೌತದ್ರವ್ಯದ 
ಮಂದಗತಿಯ ಸಾಂದ್ರೀಕರಣ, ತತ್ನಲವಾಗಿ 
ಕೆಲವು ಸೆಂಟಮೀಟರ್‌ಗಳಷ್ಟು ಗಾತ್ರದ 


ಸಣ್ಣ ಗಡ್ಡೆಗಳ ರೂಪುಗೊಳ್ಳುವಿಕೆ. ಇವು 
ಒಂದಕ್ಕೊಂದು ಎದುರುಗೊಂಡಾಗ ಈ 
ಗಡ್ಡೆಗಳು ಸ್ಥಾಯೀವಿದ್ಯುಚ್ಛಕ್ತಿ (Electrostatic 
for) ಲಖಂದಾಗಿ ಪರಪ್ಪರ ಅಂಟಕೊಂಡವು 
(ಬಾಕ್‌ 3 ನೋಡಿ). ಗಡ್ಡೆಗಳು ಹಲವು 
ಸೆಂಟಮೀಟರ್‌ ಗಾತ್ರದ ಶಿಲೆಗಳಾಗಿ 
ಬೆಳೆದಾಗ ಗುರುತ್ತಾಕರ್ಷಣೆಯುಂದಾಗಿ 
ಸಣ್ಣಕಿಲೆಗಳು ಹೆಚ್ಚು ಹೆಚ್ಚು ಭೌತದ್ರವ್ಯವನ್ನು 
ಪಡೆದುಕೊಂಡು ಕ್ರಮೇಣ ದೊಡ್ಡದಾಗಿ 
ಬೆಳೆದವು. ಹೀಗೆ ಸಣ್ಣ ವಸ್ತುಗಳು 

ಒಂದು ಶಕ್ತಿಯ ಪ್ರಭಾವಕ್ಷೆ ಒಳಗಾಗಿ 
ಪರಸ್ಪರ ಸಂಕಅತಗೊಂಡು ದೊಡ್ಡದಾಗಿ 
ಬೆಳೆಯುವುದಕ್ಕೆ ಸಂಚಯನ accretion) 
ಎನ್ನುವರು. ನಿಮ್ಮ ಮನೆಯಲ್ಲಯೂ 

ಈ ಸಂಚಯನದ ಉದಾಹರಣೆಯನ್ನು 
ಕಾಣಬಹುದು. ಪೀಠೋಪಕರಣಗಳ ಅಥವಾ 
ಗೋಡೆಗಳ ಮೂಲೆಗಳನ್ನು, ಅಂಚುಗಳನ್ನು 
ನಿಯಮಿತವಾಗಿ ಶುದ್ಧಿಗೊಳಸದಿದ್ದಾಗ 

ಈ ಧೂಳು ಅಂತಹ ಜಾಗಗಳಲ್ಪ 


ಬಾಕ್‌ ೭. ಚಟುವಟಕೆಯ ವಲಯ: 
ಅವ್ಯವಸ್ಥೆಬುಂದ ಸುವ್ಯವಸ್ಥೆ 
ಪರಿನಕ್ಷತ್ರೀಯತಟ್ಟಿಯನ್ನು ಹೊಂದಿರುವ 
ಆದ್ಯ ನಕ್ಷತ್ರದ ರೂಪುಗೊಳ್ಳುವಿಕೆ ಒಂದು 
ನಿಧಾನಗತಿಯ ಪ್ರಕ್ರಿಯೆಯಾಗಿದ್ದು ಹಲವು 
ದಶಕೋಟ ವರ್ಷಗಳಷ್ಟು ಕಾಲವೇ 
ಬೇಕಾಗುತ್ತದೆ. ಆಶ್ಚರ್ಯಕರವೂ. ಪ್ರತ್ಯಕ್ಷ 
ಜ್ಞಾನಕ್ಕೆ ವಿರುದ್ಧವೂ ಎನಿಸುವ ಅಂಶವೆಂದರೆ 
ನೆಬ್ಬುಲದಲ್ಲನ ಅನಿಲದ ತುಂಡುಗಳ ಆಕಾರ 
ಅಥವಾ ಗಾತ್ರ ಏನೇ ಇರಲ, ಅದು ತಂತಾನೆ 
ಕುಸಿದ ಕೆಲವು ದಶಕೋಟ ವರ್ಷಗಳ 
ನಂತರ, ಅದು ತನ್ನು ಆಕಾರವನ್ನು 
ಬದಲಾಲುಸುತ್ತದೆ. ಸುತ್ತಲೂ ಸುತ್ತುತ್ತಿರುವ 
ಭೌತದ್ರವ್ಯದ ತಟ್ಟೆಯ ಮಧ್ಯದಲ್ಲ ಅದೇ 
ದಿಕ್ಕಿನಲ್ಲ ಪರಿಭ್ರಮಿಸುತ್ತಿರುವ ಅನಿಲದ 
ದೊಡ್ಡ ಮುದ್ದೆಯಂತೆ ಇರುತ್ತದೆ ಇದರ 
ಹೊಸ ಆಕಾರ. ಇದು ಅವ್ಯವಸ್ಥೆಯಿಂದ 
ಸುವ್ಯವಸ್ಥೆಯು ಹೊರಹೊಮ್ಮುವುದಕ್ಕೆ 
ಒಂದು ಉದಾಹರಣೆ. 

ವಾಸ್ತವವಾಗಿ ಇದೇ ರೀತಿಯ 
ಘಟನೆಯನ್ನು ಗಮನಿಸಬೇಕಾದರೆ ಈ 
ಸರಳ ಪ್ರಯೋಗವನ್ನು ಕೈಗೊಳ್ಳರಿ. ಒಂದು 
ಪಾತ್ರೆಯಲ್ಲ ನೀರನ್ನು ತೆಗೆದುಕೊಂಡು 
ಅದರಲ್ಲ ಬಣ್ಣದ ಪುಡಿಯನ್ನೋ ಅಥವಾ 
ಅರಿಶಿನವನ್ನೋ ಹಾಕಿ ಯಾದೃಚ್ಛಿಕವಾಗಿ 
ಕಲಕಿ, ಕೆಲವು ಸೆಕೆಂಡುಗಳು 

ಹಾಗೆಯೇ ಬಡಿ. ನೀರನ್ನು ಯಾವ 
ರೀತಿಯಲ್ಲ ಕಲಕಿದರೂ ಪುಡಿಯು 
ಬಹುತೇಕ ಯಾವುದಾದರೊಂದು 

ದಿಕ್ಕನ ಮಂದಗತಿಯ ಭ್ರಮಣಿಯಲ್ರ 
ನೆಲೆಗೊಳ್ಳುತ್ತದೆ. 


ಐ ವಂಡರ್‌... - ಶಾಲಾ ವಿಜ್ಞಾನದ ಮರುಶೋಧನೆ ' ಜೂನ್‌ 2೦೭೦ 123 


ಒಂದಕ್ಕೊಂದು ಸೇರಿ ಚೆಂಡಿನಂತಾಗಿರುತ್ತವೆ. 
(ಚಿತ್ರ 1 ನೋಡಿ) ಇದು ಸಂಚಯನದ 

- ಅಂದರೆ ಒಂದು ಶಕ್ತಿಗೆ ಒಳಗಾಗಿ ಸಣ್ಣ 
ವಸ್ತುಗಳು ಪರಸ್ಪರ ಸಂಕಅತಗೊಂಡು 
ದೊಡ್ಡದಾಗುವುದು - ಒಂದು ಉದಾಹರಣೆ. 


ಸಂಚಯನದಿಂದ ರೂಪಗೊಂಡ 
ಶಿಲೆಗಳನ್ನು ಸೂಕ್ಷಗ್ರಹಗಳು (ಅತಿ 

ಸಣ್ಣ ಗ್ರಹಗಳು) (Planetesimal) 

ಎಂದು ಕರೆಯುತ್ತಾರೆ. ಸೂಕ್ಷ್ಮಗ್ರಹಗಳು 
ಗ್ರಹಗಳಲ್ಲ. ಸಾಂದ್ರೀಕರಣಗೊಂಡ 
ಭೌತದ್ರವ್ಯದ ಪೊರೆಯಂತೆ ಅವನ್ನು 
ಭಾವಿಸಬಹುದಲ್ಲದೆ ಅವು ಕ್ರಮೇಣ ಅಧಿಕ 
ದ್ರವ್ಯವನ್ನು ಸಂಗ್ರಹಿಸುತ್ತಾ ಮುಂದೊಂದು 
ಕಾಲದಲ್ಲ ಗ್ರಹಗಳಾಗಬಹುದು 

ಎಂದು ಕಲ್ತಸಿಕೊಳ್ಳಬಹುದು. 

ಘನೀಕೃತ ಸೂಕ್ಷ್ಯಗ್ರಹಗಳಾಗಿ 
ಸಾಂದ್ರೀಕರಣಗೊಳ್ಳಬಹುದಾದ 
ರಾಸಾಯನಿಕ ಸಂಯುಕ್ತಗಳ ವಿಧವು 
ರ್ರಹಪೂರ್ವತಟ್ಲೆಯ ಉಷ್ಣತೆಯನ್ನು 
ಬಹಳವಾಗಿ ಅವಲಂಜಸಿತ್ಸು. 

ಗ್ರಹಪೂರ್ವ ತಟ್ಟಿಯ ಯಾವುದೇ 
ಭಾಗದ ಉಪಷ್ಪತೆಯು ಕೇಂದ್ರ ಆದ್ಯ 
ಸೂರ್ಯನಿಂದ ತನಗಿರುವ ಅಂತರವನ್ನು 
ಅವಲಂಜಸಿತ್ತು. ಗ್ರಹಪೂರ್ವ ತಟ್ಟೆಯ 
ಮಧ್ಯದಲ್ಲ ತಾಪಮಾನವು ಸೂರ್ಯನ 
ತಾಪದಿಂದಾಗಿ ಅಧಿಕತಮವಾಗಿತ್ತಾದರೂ 
ಅದು ಗ್ರಹ ಪೂರ್ವ ತಲ್ಲೆಯ ಮಧ್ಯದಿಂದ 
ಆರಂಭವಾಗಿ ಅದರ ಅಂಚಿನ ದಿಕ್ಕನಲ್ಲ 
ಮಂದಗತಿಯಲ್ಲ ಕಡಿಮೆಯಾಗುತ್ತಾ 
ಬಂದಿತು. (ಚಿತ್ರ 12 ನೋಡಿ) 


ರಹಪೂರ್ವ ತಟ್ಟಿಗಳ ರೂಪುಗೊಳ್ಳುವಿಕೆ 
ಮತ್ತು ವಿಕಾಸದ ಬಗೆಗೆ ಅಧ್ಯಯನ 
ಕೈಗೊಳ್ಳುವ ಬಗೋಳ ವಿಜ್ಞಾನಿಗಳು 
ಹಿಮರೇಖೆ (Fr೦st ಗೀ) ಯ ಬಗೆಗೆ 
ಮಾತನಾಡುತ್ತಾರೆ. ಬಾಷ್ಟಶೀಲ 
(Volatile) ಸಂಯುಕ್ಷಗಳಾದ ನೀರು 
ಮುಂತಾದುವುಗಳು ಹಿಮರೇಖೆ ಎಂದು 
ಕರೆಯಲಾಗುವ ಸಪೀಮೆಯುಂದಾಚೆ 
ಘನರೂಪದಲ್ಲರಲು ಸಾಧ್ಯ. ಈ 
ಹಿಮರೇಖೆಗಿಂತ ಈಚೆಗೆ ಠ ಬಾಷ್ಟಶೀಲ 
ಸಂಯುಕ್ತಗಳು ತಮ್ಮ ಆವಿಯ ರೂಪದಲ್ಲಿ 
ಮಾತ್ರ ಇರಲು ಸಾಧ್ಯ. ನೀರು ಮತ್ತು 
ಮಿಥೇನ್‌ ಹಾಗೂ ಅಮೋನಿಯಾಗಕಳಂಥ 


ಜಲಜನಕ ಆಧಾರಿತ ಹಲವು ಸಂಯುಕ್ತಗಳು 


ಅಂದಾಜು 220K ತಾಪಮಾನದಲ 
ಘನರೂಪದಿಂದ ಆವಿಯ ರೂಪಕ್ಕೆ 
ಸಂಕ್ರಮಿಸುತ್ತವೆ. ವಿವಿಧ ಬಾಷ್ಟಶೀಲ 
ಸಂಯುಕ್ತಗಳು ಬೇರೆ ಬೇರೆ ಕರಗುವ 
ಜಂದುಗಳನ್ನು(Melting point) 


ಚಿತ್ರ 1. ನಮ್ಮ ಮನೆಗಳಲ್ಪ ರೂಪುಗೊಳ್ಳುವ ಧೂಳನ ಚೆಂಡುಗಳು (dust bunnies) ಎಂದೂ ಹೇಳುತ್ತಾರೆ. 
ವಾಸ್ತವವಾಗಿ ಸಂಚಯನದ ಒಂದು ಉದಾಹರಣೆ. 


ಕೃಪೆ: ಜೆಲ್ಲಾಲುನ URL: https :// www.flickr.com / Photos/90859240@Noo/3920518005.License:CC-BY 


ಹೊಂದಿರುವುದರಿಂದ ಈ ಹಿಮರೇಖೆಯು ಹರಳುಗಳಾಗಿ ಸಾಂದ್ರೀಕರಣಗೊಂಡವು. 
ಒಂದು ವಲಯಪಮೇ ಹೊರತು ಒಂದು ಈ ಗಡುಸು ಹರಳುಗಳು ಮೊದಲು 
ನಿರ್ದಿಷ್ಟ ರೇಖೆಯಲ್ಲ. ಇಂದಿನ ನಮ್ಮ ಶಿಲಾಸೂಕ್ಷ್ಯಗ್ರಹಗಳಾಗಿ ಬೆಕೆದು ನಂತರ 
ಸೌರವ್ಯೂಹದಲ್ಲ ಹಿಮರೇಖೆಯು ಮಂಗಳ ಸೌರವ್ಯೂಹದ ಒಳಗಿನ ಗಟ್ಟಿಯಾದ 
ಗ್ರಹ ಮತ್ತು ಗುರುಗ್ರಹಗಳ ಕಕ್ಷೆಗಳ ನಡುವೆ ಗ್ರಹಗಳಾಗಿ ರೂಪಗೊಂಡವು (ಅಂದರೆ, 


ನೆಲೆಗೊಂಡಿದೆ. ಬಹಳ ಕಾಲದ ಹಿಂದೆ ಬುಧ. ಶುಕ, ಭೂಮಿ ಮತು ಮಂಗಳ). 
ಸೂರ್ಯನು ಅಷ್ಟೊಂದು ಪ್ರಖರವಾಗಿ ಹಿಮರೇಖೆಯಿಂದಾಚೆಗೆ ಜಲಜನಕದ 
ಇಲ್ಲದಿದ್ದ ಸಮಯದಲ್ಲ ಹಿಮರೇಖೆಯು ಸಂಯುಕ್ಷಗಕು ಹರಳನ ರೂಪದ ಮಂಜಾಗಿ 
ಇನ್ನೂ ಹತ್ತಿರವಿದ್ಧಿರಬೇಕು. ಸಾಂದ್ರೀಕರಣಗೊಂಡವು. ಸಿಆಕೇಟ್‌ಗಳು 
ಹಿಮರೇಖೆಯ ಒಳಭಾಗದಲ್ತ್ಪರುವ ಅಧಿಕ ಮತ್ತು ಲೋಹಗಳು ಸೌರವ್ಯೂಹದ 
ತಾಪಮಾನದ ಪ್ರದೇಶಗಳ (500K - ಹೊರಗಡೆಯಲ್ಲ ಇನ್ನೂ ಅಸ್ತಿತ್ತದಲ್ಲದ್ದವು. 
1500K) ಖಾಷ್ಟಶೀಲವಲ್ಲದ ವಸ್ತುಗಳು ಆದರೆ ಜಲಜನಕ ಸಂಯುಕ್ತಗಳು 

ಅಂದರೆ ಸಿಅಕೇಟ್‌ಗಳು ಮತ್ತು ಕಜ್ಣಣ. ಸಂಖ್ಯೆಯಲ್ಲ ಇವುಗಳಗಿಂತ ಅಧಿಕವಾದವು. 


ನಿಕ್ಕಲ್‌ ಹಾಗೂ ಅಲ್ಯುಮಿನಿಯಂಗಳಂದ ಹೀಗೆ ಸೌರವ್ಯೂಹದ ಹೊರವಲಯದಲ್ಲಿ 
ಮಾಡಲ್ಪಟ್ಟ ಲೋಹ ಸಂಯುಕ್ತಗಳು ಗಡುಸು ಬೆಳೆದ ಸೂಕ್ಷಗ್ರಹಗಳು ಮೂಲತಃ 


ಬಾಕ್ಸ್‌ 3. ಯಾವ ಬಲವು ಧೂಳನ ಕಣಗಳಂದ ಗ್ರಹಗಳ ಬೆಳವಣಿಗೆಯನ್ನು 
ಆರಂಭಗೊಳಸಿದ್ದಿರಬಹುದು? 


ಸಾಮಾನ್ಯ ಊಹೆ ಎಂದರೆ ಗುರುತ್ತಾಕರ್ಷಣಿಯ ಬಲ. ಗುರುತ್ತಾಕರ್ಷಣೆ ಸೌರವ್ಯೂಹದ 
ಸಂರಚನೆಯಲ್ಲ ಪ್ರಮುಖ ಪಾತ್ರ ವಹಿಸಿತಾದರೂ ಗ್ರಹಗಳ ಬೆಳವಣಿಗೆಯನ್ನು ಶುರುಮಾಡಿದ 
ಮೊದಲ ಹಾಗೂ ಪ್ರಬಲ ನಿರ್ಣಾಯಕ ಶಕ್ತಿಯೇನೂ ಆಗಿರಅಲ್ಲ. ಗ್ರಹಪೂರ್ವ ತಟ್ಟೆಯಲ್ಲನ 

ಸಣ್ಣ ಧೂಳನ ಕಣಗಳು ಎಷ್ಟು ಸೂಕ್ಷ್ಮವೂ. ಹಗುರವೂ ಆಗಿದ್ದವೆಂದರೆ ಅವುಗಳ ನಡುವಣ 
ಗುರುತ್ವಾಕರ್ಷಣೆ ನಗಣ್ಯವೇ. ಉಣ್ಣೆ ಅಥವಾ ಹತ್ತಿಯ ವಸ್ತುವಿನ ಮೇಲೆ ಉಜ್ಜದ ಬಲೂನು 
ಕೆಲವೊಮ್ಮೆ ಗೋಡೆಗೆ ಅಂಟಕೊಳ್ಳುವುದನ್ನು ನೀವು ಎಂದಾದರೂ ನೋಡಿರುವಿರಾ? ಅಥವಾ 
ಯಾವುದಾದರೊಂದು ಮೇಲ್ಮೈ ಮೇಲೆ ಉಜ್ಜದ ಸ್ನೇಲನ್ನು ನಿಮ್ಮ ಕೂದಲುಗಳ ಹತ್ತಿರಕ್ಷೆ ತಂದಾಗ 
ಅವು ಎದ್ದು ನಿಲ್ಲುವುದನ್ನು ನೀವು ಗಮನಿಸಿದ್ದೀರಾ? ಈ ಸಂದರ್ಭಗಕಲ್ಲೆಲ್ಲಾ ಆಕರ್ಷಕ ಶಕ್ತಿಯಾಗಿ 
ವರ್ತಿಸುತ್ತಿರುವುದು ಸ್ಥಾಯು ವಿದ್ಯುತ್‌ ಶಕ್ತಿ ಅಂದರೆ ಶಕ್ತಿ ಸಂಚಿತ ಕಣಗಳ ನಡುವಣ ಶಕ್ತಿ. ಇದೇ 
ಸ್ಥಾಯಿ ವಿದ್ಯುತ್‌ ಶಕ್ತಿಯು ಗ್ರಹಪೂರ್ವ ತಲೆ ಯಲ್ಲರುವ ಸಣ್ಣ ಕಣಗಳನ್ನು ಮತ್ತು ಗಡ್ಡೆಗಳನ್ನು 
ಒಂದಕ್ಕೊಂದು ಅಂಟಕೊಳ್ಳುವಂತೆ ಮಾಡಿ ಅವು ಗಾತ್ರದಲ್ಲ ದೊಡ್ಡದಾಗುವಂತೆ ಪ್ರಚೋದಿಸುವುದು. 


124 | ಐ ವಂಡರ್‌... - ಶಾಲಾ ವಿಜ್ಞಾನದ ಮರುಶೋಧನೆ ! ಜೂನ್‌ 2೨೦೭೦ 


ಜಲಜನಕ ಅನಿಲಮೊೊಲದಿಗೆ 
(ಐಸೊೋಟಸಿನೀಡಿಕ್‌) ಪಿಪಿಮಂಯ 


Meal} 


ಜಲಬಾಷ್ಟ 


ಚಿತ್ರ 12. ಯಾವ ರಾಸಾಯನಿಕ ಧಾತು ಒಂದು ನಿರ್ದಿಷ್ಟ ಸ್ಥಳದಲ್ಲ ಸಾಂದ್ರಗೊಳ್ಳುವುದು ಎಂಬುದನ್ನು ಗ್ರಹಪೂರ್ವ ತಟ್ಟೆಯಲ್ಲನ ತಾಪಮಾನಗಳು ನಿರ್ಧರಿಸುವುವು. ಬಹುತೇಕ 
ಸಂರಚನೆಗೊ೦ಂಡ ನವಸೂರ್ಯನ ಸನಿಹದಲ್ಲ ತಮ್ಮ ಅತ್ಯಧಿಕ ಕರಗುವ ಬಂದುವಿನೊಂದಿಗೆ ಭಾರ ಲೋಹಗಳಂದ ಮಾಡಲ್ಪಟ್ಟ ಹರಳುಗಳು ಘನರೂಪದಲ್ಲರಲು 
ಸಾಧ್ಯವಾಯುತು. ಈ ಅಧಿಕ ಉಷ್ಪತೆಯಿಂದಾಗಿ ಶೀತಲ ಫೌತದ್ರವ್ಯಗಳು ಸುಲಭವಾಗಿ ಬಾಷ್ಟರೂಪವನ್ನು ಪಡೆದವು. ಸೂರ್ಯನಿಂದ ದೂರವಿದ್ದಾಗ ಮಾತ್ರ 

ಅವು ಸಾಂದ್ರೀಕರಣಗೊಂಡು ಘನರೂಪ ಪಡೆಯವುವು. ಸೂರ್ಯನ ವಿಕಿರಣದಿಂದ ಆದ ಒತ್ತಡವು ಅನಿಲಗಳನ್ನು ಸೌರವ್ಯೂಹದ ಬಾಹ್ಯವಲಯಕ್ಕೆ ತಳ್ಕುತ್ತಿದ್ದಿತು. 


ಹಲಮುರಹು 


|=) 


ಬಹುತೇಕ ಮಂಗಳ ಗ್ರಹದ ಕಕ್ಷೆಯ ಆಚೆಗೆ ತಳ್ಳಲ್ಪಡುತ್ತಿದ್ದವು. ಗ್ರಹಪೂರ್ವ ತಟ್ಲಿಯಲ್ಲನ ಈ ಭೌತದ್ರವ್ಯಗಳ ಪೃಥಕ್ಕರಣ ಕಡೆಗೆ ಸೌರವ್ಯೂಹದಲ್ಲ ನಾವು ಕಾಣುವ ಒಳ 
ಭೂಸದೃಶಗ್ರಹಗಳು ಮತ್ತು ಹೊರ ಅನಿಲ ದೈತ್ಯಗಳ ನಡುವಣ ವೈವಿಧ್ಯತೆಗೆ ಕಾರಣವಾಯುತು. 


ಸಿಅಕೇಟ್‌ ಹರಳುಗಳು ಹಾಗೂ ಇವುಗಳಲ್ಲಿ 
ನಾಟಕೊಂಡಿದ್ದ ಲೋಹಗಳ ಅತ್ಯಲ್ಪ 
ಪ್ರಮಾಣಗಳನ್ನು ಒಳಗೊಂಡ ಜಲಜನಕ 
ಸಂಯುಕ್ತ್ಷಗಳ೦ಂದ ಮಾಡಲ್ಪಟ್ಟ ಮಂಜನ 
ಶಿಲೆಗಳಾಗಿದ್ದವು. 


ಅತ್ಯಂತ ಹಗುರ ಧಾತುಗಳಾದ ಜಲಜನಕ 
ಮತ್ತು ಹೀಅಯಂ ಪ್ರಾರಂಭದಲ್ಲಿ 
ಅನಿಲಗಳಾಗಿಯೇ ಉಳ೪ದವಲ್ಲದೆ 
ಘನವಸ್ಸುವಾಗಿ ಫನೀಭೂತವಾಗದೆಯೇ 
ಕುಸಿದ ಸೌರನೆಬ್ಯುಲದಲ್ಲ ಎಲ್ಲೆಡೆ 
ಚದರಿದವು. ಈ ಅನಿಲಗಳು ನವಜಾತ 
ಸೂರ್ಯನಿಂದ ಹೊರಟ ಬೆಳಕಕನ 
ಒತ್ತಡದಿಂದ ಗ್ರಹಪೂರ್ವ ತಟ್ಟೆಯ 
ಒಳಭಾಗದಿಂದ ಹೊರಭಾಗಕ್ಕೆ ಗಾಆಯು 
ನೌಕೆಯ ಹಾಂುಯನ್ನು ತಕ್ಕುವಂತೆ 
ನಿಧಾನಗತಿಯಲ್ಲಿ ದೂಡಲ್ಪಟ್ಟವು. ಬೆಕಕನಿಂದ 
ಉಂಟಾದ ಈ ಒತ್ತಡವನ್ನು ವಿಜ್ಞಾನಿಗಳು 
ವಿಕಿರಣ ಒತ್ತಡ ಎನ್ನುತ್ತಾರೆ. ಹೀಗೆ ಬಹಳಷ್ಟು 
ಜಲಜನಕ ಮತ್ತು ಹೀಅಯಂ ಅನಿಲಗಳು 
ಸೌರವ್ಯೂಹದ ಹೊರ ವಲಯದಲ್ಲ 
ನೆಲೆಗೊಂಡವು. ಅಲ್ಲ ಹಿಮಾವೃತ 
ಸೂಕ್ಷ್ಮಗ್ರಹಗಳು ಇವುಗಳನ್ನು ಅಪಾರ 


ಪ್ರಾತಿನಿಧಿಕ ಸಾಡಿದ್ರೀಕರೇಣ ಪಾಮೇತ್ರ ಇಧಿದ್ಯ 
Mcnakjoiriss ಉಷ್ಣತೆ (ದ್ರಷ್ಯರಾಷಿವಾಗು) 
1 [ 
= ಬ್ಲ MR-OK 02% 
ಎವಧ 
uf 500-1300 8 ak 
[oe ] 
Hed IMO, | 
4 ಮಿಥೇನ್‌ 0೫, 150K A 
wesse sdaetcim (NF, | 
ಪೆಂಪು 
| ಲನ ಗೆಬ್ಯುಲದಣ್ಣ 
೫ಸಕೆ ದತ್ತು herciiics ನಾಂದ್ರೀಕರಣಗೊಳ್ಳುವುದಿಲ್ಲ 
etsy pst ರ್ಸ್‌ 


ಚಿತ್ರ 13. ಸೌರನೆಬ್ಯುಲದಲ್ಲ ಭೌತದ್ರವ್ಯಗಳು: - ಪ್ರತಿಯೊಂದು ವಿಧದ ಉದಾಹರಣೆಯೊಂದಿಗೆ ಮತ್ತು ಅವುಗಳ 
ಪ್ರಾತಿನಿಧಿಕ ಸಾಂದ್ರೀಕರಣ ಉಷ್ಣತೆಯೊಂದಿಗೆ ಸೌರನೆಬ್ಯುಲದಲ್ಲ ದೊರಕುವ ನಾಲ್ದು ವಿಧದ ಭೌತದ್ರವ್ಯಗಳ 
ಸಾರಾಂಶ. ಚೌಕಗಳು ಪ್ರತಿಯೊಂದು ವಿಧದ ಸಾಪೇಕ್ಷ ಅನುಪಾತವನ್ನು (ದವ್ಯರಾಶಿ ಪ್ರಕಾರ) ಪ್ರತಿನಿಧಿಸುತ್ತವೆ. 


ಐ ವಂಡರ್‌... - ಶಾಲಾ ವಿಜ್ಞಾನದ ಮರುಶೋಧನೆ '! ಜೂನ್‌ 2೦೭2೦ | 125 


ಚಿತ್ರ 14. ಆದ್ಯ ಸೂರ್ಯ ಮತ್ತು ಅದರ ಸುತ್ತ ಇರುವ ತಟ್ಟೆಯನ್ನು ಕುರಿತು ಕಲಾಕಾರನ ಕಲ್ಪನೆ. 


ಅಧಿಕ ದವಣ ಜಂದುಗಳ್ಳುಳ್ಳ (Melting pಂಗt) ಲೋಹಗಳು ಮತ್ತು ಅದಿರುಗಳು ಸೌರವ್ಯೂಹದ ಒಳಗೆ ಸಾಂದ್ರೀಕೃತೆಗೊಂಡು ಭೂಸದೃಶ ಗ್ರಹಗಳಾಗಿ ಪರಿಣಮಿಸಿರುವುದು. 
ಇದಕ್ಕೆ ವಿರುದ್ಧವಾಗಿ ಸುಲಭವಾಗಿ ಬಾಷ್ಟಗೊಳ್ಳುವ ಸಂಯುಕ್ತಗಳು ಹಿಮರೇಖೆಯುಂದ ಆಚೆಗೆ ಮಾತ್ರ ಫನಿಭೂತಗೊಳ್ಳಲು ಸಾಧ್ಯವಾಯಿತು. ಗ್ರಹಪೂರ್ವತಟ್ಟೆಯ ಉದ್ದಕ್ಕೂ ಇರುವ 
ತಾಪಮಾನದ ವ್ಯತ್ಯಾಸದ ದರವು ಭೂಸದೃಶ ಗ್ರಹಗಳ ಮತ್ತು ಅನಿಲ ದೈತ್ಯಗಳ ವಿಭಿನ್ನ ರಾಸಾಯನಿಕ ಸಂಯೋಜನೆಗೆ ಪ್ರಮುಖ ಕಾರಣವಾಗಿದೆ. 

ಕೃಪೆ: © NASA/JPL - Catech 


ಪ್ರಮಾಣದಲ್ಲ ಸಂಗ್ರಹಿಸಿಕೊಂಡು ಕ್ರಮೇಣ 
ಗಾತ್ರದಲ್ಲ ಬೆಳೆಯುತ್ತಾ ಗುರುಗ್ರಹ ಅಥವಾ 
ಶನಿಗ್ರಹಗಳಂಥ ಅನಿಲ ದೈತ್ಯಗಳಾಗಿ 
ಪರಿಣಮಿಸಿದವು. ಈ ಘಟನಾವಳಗಳ 
ಪ್ರಕಾರ ಈ ಅನಿಲ - ದ್ಯೈತ್ಯಗಳ ತಿರುಳು 
ಅತಿಶೀತಲವಾಗಿರಬೇಕೆಂದು ನಾವು 
ನಿರೀಕ್ಷಿಸುತ್ತೇವೆ. ಆದರೆ ಇದುವರೆಗೆ 

ಶೇ ವಾದ ಊಹಾತೃಕವಾಗಿಯೇ 
ಉಳದಿದೆ. ಗಗನ ನೌಕೆಯಿಂದ 

ಕೈಗೊಂಡ ವೀಕ್ಷಣೆಗಳ೦ದ ಗುರು 

ಅಥವಾ ಶನಿಗ್ರಹಗಳಂಥ ದೊಡ್ಡ ಗ್ರಹಗಳ 
ಅಂತರ್ಭಾಗವು ಯಾವುದರಿಂದ 
ಮಾಡಲ್ಪಟ್ಟದೆ ಎಂಬುದನ್ನು ಪತ್ತೆ 
ಮಾಡುವುದು ಗ್ರಹ ವಿಜ್ಞಾನಿಗಳಗೆ ಬಹಳ 


ಪಿಷ್ಟ ಕಾರ್ಯವಾಗಿಯೇ ಮುಂದುವರೆದಿದೆ. 


ಜಲಜನಕ ಮತ್ತು ಹೀಅಯಂ ಅನಿಲಗಳ 
ಕೆಲವು ಭೂಸದೃಶ ಗ್ರಹಗಳ೦ದಲೂ 


ಸೆಕೆಯಲ್ಲಟ್ಟು ಅವುಗಳ ಪ್ರಾರಂಭಕ 
ವಾತಾವರಣವಾಗಿ ರೂಪುಗೊಂಡವು. 


ಈ ಪ್ರಕ್ರಿಯೆಯು ಅಂತ್ಯಗೊಳ್ಳುತ್ತಿದ್ದಂತೆ 
ಹಲವಾರು ಸೂಕ್ಷಗ್ರಹಗಳು ಹೊಸದಾಗಿ 
ಸಂರಚನೆಗೊಂಡ ಗ್ರಹಗಳ ನಡುವೆ 
ಚದುರಿಹೋದವು. ಹೀಗೆ ಉಳದುಕೊಂಡ 
ಶೇಷವಸ್ತುಗಳು ಧೂಮಕೇತುಗಳು 
ಹಾಗೂ ಕ್ಷುದ್ರರ್ರಹಗಳಾಗಿ ಮಾರ್ಪಟ್ಟವು. 
ಅವುಗಳ ಭೌತದ್ರವ್ಯದ ಘಟಕಗಳು 
ಗ್ರಹಗಳಲ್ಲದ್ದಂತೆಯೇ ಇದ್ದವು. ಅಂದರೆ 
ಒಳಸೌರವ್ಯೂಹದಲ್ಲ ಕ್ಷುದ್ರಗ್ರಹಗಳು 
ಗಣ್ಪಕಿಲೆಗಳಂದ ಮಾಡಲ್ಪಲ್ಪದ್ದರೆ 

ಹೊರ ಸೌರವ್ಯೂಹದಲ್ಲ ಶೀತಲ 
ನಾಜೂಕಾದ ಭಧೂಮಕೇತುಗಳದ್ದವು. 
ಶೇಷ ವಸ್ತುಗಳ ಕಕ್ಷೆಗಳು ಗ್ರಹಗಳ 
ಕಕ್ಷೆಗಳ ಸಮತಲದಲ್ಲಯೇ ಇದ್ದು 


126 | ಐ ಪಂಡರ್‌... - ಶಾಲಾ ವಿಜ್ಞಾನದ ಮರುಶೋಧನೆ ! ಜೂನ್‌ 2೦೭೦ 


ಹೆಚ್ಚು ಕಡಿಮೆ ವೃತ್ತಾಕಾರದ 

ಕಕ್ಷೆಗಳನ್ನು ಹೊಂದಿದ್ದಿರಬೇಕು. ಆದರೆ 
ಕಾಲಕ್ರಮೇಣ ಈ ಸೂಕ್ಷ್ಕಗ್ರಹಗಳು 
ದೊಡ್ಡ ಗ್ರಹಗಳ ಸನಿಹಕ್ಷೆ ಚಅಸಿದಾಗ 
ಗುರುತ್ತಾಕರ್ಷಣ ಶಕ್ತಿಗಳು ಅವುಗಳ 
ಕಕ್ಷೆಗಳನ್ನು ಅನಿಯಂತ್ರಿತವಾಗಿ 
ತತ್ತರಿಸುವಂತೆ ಮಾಡಿದ್ದಿರಬೇಕು- 
ಕವೆಗೋಲನಿಂದ ಎಸೆದ ಗೋಲಅಯಂತೆ. 
ಈ ಪ್ರಕ್ರಿಯೆಯ ಪರಿಣಾಮವಾಗಿ 
ಸಾಕಷ್ಟು ಸಂಖ್ಯೇಯ ಸೂಕ್ಷ್ಮಗದ್ರಹಗಳು 
ಸೌರವ್ಯೂಹದ ಎಲ್ಲೆಯಿಂದ 
ತಪ್ಪಿಸಿಕೊಂಡು ಹೋಗಿದ್ದಿರಬೇಕು. 
ಇನ್ನು ಕೆಲವು ಸೌರವ್ಯೂಹದ ಒಳಕ್ಕೂ 
ಹೊರಕ್ಕೂ ಕೊಂಡೊಯ್ಯುವಂಥ ಅತಿ 
ದೀರ್ಪ4ಕಕ್ಷೆಯನ್ನು ಪಡೆದುಕೊಂಡವು. 
ಮತ್ತೊಂದೆಡೆ ಸಾಕಷ್ಟು ಮಟ್ಟದ ಅಧಿಕತರ 
ಭೌತದ್ರವ್ಯವನ್ನು ಹೊಂದಿದ್ದ ಗ್ರಹಗಳು 


ಇಂತಹ ಸಮಾಗಮದಿಂದ ವಿಚಆತವಾಗದೆ 
ಕಟ್ಟಕಡೆಗೆ ಕ್ರಿಯಾತ್ಮಕ ಸ್ಥಿರ ಕಕ್ಷೆಯಲ್ಲಿ 
ನೆಲೆಗೊಂಡವು. 


ಬಹುದೂರದ ಸಾಕ್ಟ್ಯಾಧಾರ 
ಸೌರವ್ಯೂಹ (ಸಾಮಾನ್ಯವಾಗಿ ರ್ರಹವ್ಯೂಹ) 
ಸಂರಚನೆಯ ಈ ವಿವರಣೆಗೆ ನೆಬ್ಯೂಲಾದ 
ಅನುಮಾನಿತ ಸಿದ್ಧಾಂತ (Nebular 
Hypothesis) ಎನ್ನುವರು. ತರ್ಕವನ್ನು 
ಆಧರಿಸಿ ಯಾವುದಾದರೊಂದು ವಸ್ಸು 
ವಿಷಯವನ್ನು ಕುರಿತು ಸೂಚಿಸಿದ 
ವಿವರಣಿಗೆ ಅನುಮಾನಿತ ಸಿದ್ಧಾಂತ 


ಎನ್ನುವರು. ಇದು ಒಂದು ಸಿದ್ದಾಂತವಲ್ಲ. 
ಏಕೆಂದರೆ ಇದರ ಎಲ್ಲಾ ಅಂಶಗಳನ್ನು 
ರುಜುವಾತು ಪಡಿಸಿರುವುದಿಲ್ಲ ಅಥವಾ 
ಇದು ಹಾರಿಕೆಯ ಊಹೆಯೂ ಅಲ್ಲ. 18ನೇ 
ಶತಮಾನದ ಅಂತ್ಯದಲ್ಲ ಪ್ರಪ್ರಥಮವಾಗಿ 
ಬಲು ಸ್ಥೂಲವಾಗಿ ಮಂಡಿಸಲ್ಪಟ್ಟ ಇದು 
ಕಾಲಕಾಲಕ್ಷೆ ಬಹಳ ಪರಿಷ್ಣ್ಯತಗೊಳ್ಳುತ್ತಾ 
ಪುನಾರಚನೆಗೊಳ್ಳುತ್ತಲೇ ಬಂದಿದೆ. ಈ 
ಕಾರ್ಯವು ಗ್ರಹಸಂರಚನಾ ಪ್ರಕ್ರಿಯೆಯ 
ಬದ್ಧೆ ಹೊಸ ರೀತಿಯ ಒಳನೋಟಗಳನ್ನು 
ಆಧರಿಸಿ ನಡೆದಿದೆ. 


fo ನೆಬ್ಯೂಲಾದ ಅನುಮಾನಿತ ಸಿದ್ದಾಂತ 
ಎಷ್ಟು ಅಂಶಗಳು ಸಾಕ್ಟ್ಯಾಧಾರಗಳಂದ 
ಪ್ರಮಾಣೀಕರಸಲ್ಪಟ್ಟದೆ ಎಂದು 
ಯಾರಾದರೂ ಪ್ರಶ್ನಿಸಬಹುದು. ಈಗಾಗಲೇ 
ಹೇಳದಂತೆ ಸೌರವ್ಯೂಹದ ಹುಟ್ಟು 

ನಮಗೆ ನಿಲುಕದ ಗತಕಾಲದ ಒಂದು 
ಘಟನೆಯಾಗಿದೆ. ಈ ಘಟನೆಯನ್ನು 
ಕುರಿತು ನೇರ ನಿಲುಕು ನಮಗಿಲ್ಲ. ಆದರೆ 
ಈ ನಮ್ಯ ಸೌರವ್ಯೂಹದ ಸಂರಚನೆಗೆ 
ಕಾರಣೀಭೂತವಾದ ಶಕ್ತಿಗಳೂ ವಿಶ್ವದ 
ಖೇರೊಂದು ಕಡೆ ಸಕ್ರಿಯವಾಗಿರಬಹುದು 
ಎಂದು ಅಂಗೀಕರಿಸಿದರೆ ಅದು ತರ್ಕ 
ಸಮ್ಮತವೇ ಆಗಿದೆ. ವಾಸ್ತವವಾಗಿ 


ಗಹಪೂರ್ವ ತಟ್ಟೆಗಳು 
ಒರಿಯಾನ್‌ ನೆಬ್ಯುಲ 


PRC95-45b * ST Scl OPO * November 20, 1995 
M. J. ಮೆಕ್ಕದ್ದಿಯಾನ್‌ (MP1), ೦. ್ಣ. ಒಡೆಲ್‌ (ರೈಸ್‌ ಯುನಿರ್ವಸಿಟ), NASA 


HST * WFPC2 


ಈ ಕ್ಷಣದಲ್ಲಯೂ ಸಹ ಇತರ 
ನವಜಾತ ನಕ್ಷತ್ರಗಳ ಸುತ್ತ 

ಕೆಲವು ಗ್ರಹಮಂಡಲಗಳು 
ರೂಪುಗಳ್ಳುತ್ತಾ ಇರಲೇಬೇಕು! 
ಆಕಾಶಗಂಗೆಯೊಳಗಿನ ನಕ್ಷತ್ರ 
ಸಂರಚನಾ ಪ್ರದೇಶಗಳ ಅತ್ಯಧಿಕ 
ಪೃಥಕ್ಷರಣವುಳ್ಳ ಛಾಯಾಗ್ರಹಣದ 
ನೆರವಿನಿಂದ ಖಗೋಳ ವಿಜ್ಞಾನಿಗಳು 
ಗ್ರಹಮಂಡಲಗಳ ಉಗಮದ 
ಹಲವು ನಿದರ್ಶನಗಳನ್ನು 
ಪತ್ತೆಹಚ್ಚಿದ್ದಾರೆ. ಈ ಹಿಂದೆ 
ವಿವರಿಸಲಾದ (ಚಿತ್ರ. 4೩8 ನೋಡಿ) 
ಒರಿಯಾನ್‌ ನೆಬ್ಯುಲ ಇದರ ಹಲವು 
ಉದಾಹರಣೆಗಳನ್ನು ಒಳಗೊಂಡಿದೆ. 
ಇದರ ವಿಶಾಲ ಅನಿಲರಾಶಿಗಕ 
ಒಳಗೆ ಸೇರಿಕೊಂಡಂತೆ 

ಸಹಸ್ರಾರು ನವಜಾತ 

ನಕ್ಷತ್ರಗಳವೆ. ಅಂತರ್ನಕ್ಷತ್ರೀಯ 
ಅವಕಾಶದಲ್ಪರುವ ಅನಿಲ 
ಮೋಡಗಳಲ್ಲನ ಸಾಂದ್ರಚೂರುಗಳು 
ಗುರುತ್ತಾಕರ್ಷಣೆಯುಂದ 

ಕುಸಿದು ಅವುಗಳ೦ದ ನಕ್ಷತ್ರಗಳು 
ರೂಪುಗೊಳ್ಳುತ್ತವೆ ಎ೦ಬ 

ಈ ವಾದವನ್ನು ಇಂತಹ 
ವೀಕ್ಷಣೆಗಳು ಪ್ರಬಲವಾಗಿ 
ಪುಷ್ಟೀಕರಿಸುತ್ತವೆ. ಇಂದು ನಮಗೆ 
ಆಕಾಶಗಂಗೆಯೊಳಗೆ ಇಂತಹ 
ನೂರಾರು ನಕ್ಷತ್ರ ರೂಪುಗೊಳ್ಳುವ 
ಪ್ರದೇಶಗಳ ಅಥವಾ ನಕ್ಷತ್ರೀಯ 
ನರ್ಸರಿಗಳ ಬಗೆಗೆ ತಿಆದಿದೆ. 
ಒರಿಯಾನ್‌ ನೆಬ್ಯುಲದಲ್ಲರುವ 

ಕೆಲ ನವಜಾತ ನಕ್ಷತ್ರಗಳು 


ಚಿತ್ರ 15. ಒರಿಯಾನ್‌ ನೆಬ್ಯುಲದಲ್ಲನ ಯುವನಕ್ಷತ್ರಗಳ ಸುತ್ತ ಇರುವ ಗ್ರಹ ಪೂರ್ವ ತಟ್ಟೆಗಳ ನಾಲ್ಕು ಉದಾಹರಣೆಗಳು: ಪ್ರತಿ ಚಿತ್ರದ 
ಮಧ್ಯದಲ್ಲಿರುವ ಉಜ್ಜಲ ವಸ್ತು ಒಂದು ನವಜಾತ ನಕ್ಷತ್ರ (ಪ್ರೊಟೊಸ್ಟಾರ್‌). ಇದನ್ನು ಸುತ್ತುವರೆದಂತೆ ಚಾಚಿಕೊಂಡಿರುವ 
ಭೌತದ್ರವ್ಯದ ತಟ್ಟೆಯುದ್ದು ಕಡೆಗೆ ಇದು ಗ್ರಹಗಳು. ಕ್ಷುದಗ್ರಹಗಳು ಮತ್ತು ಧೂಮಕೇತುಗಳ ಉಗಮಕ್ಕೆ ಕಾರಣವಾಗಬಹುದು. 


Credits: © STScl / NASA and ESA. 


ತಮ್ಮ ಸುತ್ತ ವಿಸ್ತಾರಗೊಂಡ 
ತಟ್ಟೆಗಳನ್ನು ಹೊಂದಿವೆ ಎಂಬ 
ಅಂಶವನ್ನು ಹಬಲ್‌ ಬಾಹ್ಯಾಕಾಶ 
ಟಿಅಸ್ನೋಪ್‌ ತನ್ನು ಅಧಿಕ 


ಪೃಥಕ್ಕರಣ ಸಾಮರ್ಥ್ಯವುಳ್ನ 


ಐ ವಂಡರ್‌... - ಶಾಲಾ ವಿಜ್ಞಾನದ ಮರುಶೋಧನೆ ' ಜೂನ್‌ 2೦೭೦ 127 


ಚಿತ್ರ 16. ಒರಿಯಾನ್‌ ನೆಬ್ಯುಲದಲ್ಲನ ನವಜಾತ ನಕ್ಷತ್ರಗಳ ವಿವಿಧ ರೂಪ. ಒರಿಯಾನ್‌ ನೆಬ್ಯುಲಾದಲ್ಲ ಈಗಲೂ ನಡೆಯುತ್ತಿರುವ ನಕ್ಷತ್ರ ಮತ್ತು ಗ್ರಹ ಸಂರಚನಾ ಕ್ರಿಯೆಯ 
ಸಹಸ್ರಾರು ಉದಾಹರಣೆಗಳವೆ. ಗಮನಿಸಿ ನೋಡಿದಾಗ ಕೆಲವು ಯುವ ನಕ್ಷತ್ರಗಳ ಸುತ್ತ ಇರುವ ್ರಹಪೂರ್ವ ತಟ್ಟೆಗಳನ್ನು ಕಾಣುವಿರಿ. 


Credits: © NASA/ESA and L.Ricci (ESO). 


128 | ಐ ಪಂಡರ್‌... - ಶಾಲಾ ವಿಜ್ಞಾನದ ಮರುಶೋಧನೆ ! ಜೂನ್‌ 2೦೭೦ 


ಕ್ಯಾಮೆರಾಗಳ ನೆರವಿನಿಂದ ಪತ್ತೆ ಹಚ್ಚಿದೆ 
(ಚಿತ್ರ 15 ಮತ್ತು 16 ನೋಡಿ). ಈ 
ಗಹಪೂರ್ವ ತಟ್ಟೆಗಳು 100 ಅಸ್ವನಾಮಿಕಲ್‌ 
ಯೂನಿಟ್‌(ಸರ)ಗಆಗಿಂತಲೂ ಆಧಿಕ 
ಉದ್ದದ ತಿಜ್ಯಗಳನ್ನು ಹೊಂದಿವೆ. (ಒಂದು 
ಅಸ್ಪನಾಮಿಕಲ್‌ ಯುನಿಟ್‌ ಅಥವಾ AU 
ಅರದರೆ ಸೂರ್ಯ ಮತ್ತು ಭೂಮಿಯ 
ನಡುವೆ ಇರುವ ದೂರ, ಸರಿಸುಮಾರು 
15೦ ದಶಲಕ್ಷ ಕಿಲೋಮೀಟರ್‌ಗಳು). 
ಒಂದು ಪಕ್ಷ ಕಾಲವನ್ನು 4-ರ ಶತಕೋಟ 
ವರ್ಷಗಳಷ್ಟು ಹಿಂದಕ್ಕೆ ಒಯ್ಯಲು ನಮಗೆ 
ಸಾಧ್ಯವಾಗಿದ್ದಿದ್ದರೆ ನಮ್ಮ ಸೌರವ್ಯೂಹವು 
ಕೆಲವು ನೂರು ಬೆಳಕಿನ ವರ್ಷಗಳಷ್ಟು 
ದೂರದಿಂದ ಇವುಗಳ್ಲ ಯಾವುದಾದರೂ 
ಒಂದರಂತೆ ತೋರಿಬರುತ್ತಿತ್ಸು. 


ನೆಬ್ಯೂಲಾದ ಅಮುಮಾನಿತ ಸಿದ್ದಾಂತವನ್ನು 
ತರ್ಕಬದಧ್ಧಗೊಳಸಲು ಮಾಡಬೇಕಾದ ಒಂದು 
ಮುಖ್ಯ ಅಂಶವೆಂದರೆ ಇತರ ನಕ್ಷತ್ರಗಳ 
ಸುತ್ತ ಪೂರ್ಣವಾಗಿ ರೂಪುಗೊಂಡ 
ಗ್ರಹಗಳನ್ನು ಕಂಡುಹಿಡಿಯುವುದು. 

1೨೨೦ರ ದಶಕದಿಂದ ಈಚೆಗೆ ಖಗೋಳ 


ವಿಜ್ಞಾನಿಗಳು ಇತರ ನಕ್ಷತ್ರಗಳ ಸುತ್ತ 
ನಿಯತಕ್ರಮದಲ್ಲ ರಹವ್ಯೂಹಗಳನ್ನು 
ಕಂಡು ಹಿಡಿಯುತ್ತಲೇ ಇದ್ದಾರೆ. ಈ 
ಸೌರಾತೀತ ಗ್ರಹಗಳ ಅನ್ನೇಷಣಿಯನ್ನು 
(ಸಂಕ್ಷಿಪ್ತವಾಗಿ ಎಕ್ಲೊಪ್ಲಾನೆಟ್ಸ್‌) ಹ 
ವಿವಿಧ ತಂತ್ರಗಳನ್ನು ಬಳಸಿ ಮಾಡಲಾಗಿದೆ. 
ಸದ್ಯದಲ್ಲಿ ಈ ತಂತ್ರಗಳಲ್ಲಿ ಅತಿ 
ಫಲಪ್ರದವಾಗಿರುವ : ತಂತ್ರವೆಂದರೆ ತಮ್ಮ 
ಆತಿಥೇಯ ನಕ್ಷತ್ರಗಳ ಸುತ್ತ ಸುತುತಿನವ 
ಗುರು ಮತ್ತು ಶನಿ ಗ್ರಹಗಳಷ್ಟು ದೊಡ್ಡ 
ಗಾತ್ರದ ಗ್ರಹಗಳನ್ನು ಪತ್ತೆ ಹಚ್ಚುವುದು. 
ಇತ್ತೀಚೆಗಷ್ಟೆ ಈ ತಂತ್ರವು ಸಣ್ಣ ಗ್ರಹಗಳನ್ನು, 
ಆದರೂ ಭೂಮಿಯ ಕೆಲವು ಪಟ್ಟು ಅಧಿಕ 
ಗಾತ್ರದ ಗ್ರಹಗಳನ್ನು ಪತ್ತೆ ಹಚ್ಚುವಷ್ಟರ 
ಮಟ್ಟಗೆ. ಸಂಕೀರ್ಣತೆಯನ್ನು ತಲುಪಿದೆ. 
ಖಗೋಳ ಶಾಸ್ತ್ರಜ್ಞರು ಇಂತಹ ಗ್ರಹಗಳನ್ನು 
ಅತಿಶಯ ಭೂಮಿಗಳು (ಸೂಪರ್‌ ಅರ್ಥ್‌) 
ಎನ್ನುವರು. ಸೂರ್ಯನಂತಹ ನಕ್ಷತ್ರದ ಸುತ್ತ 
ಸುತ್ತುತ್ತಿರುವ ಭೂಮಿಯ ಗಾತ್ರ ಮತ್ತು 
ಭೌತದ್ರವ್ಯರಾಶಿಯನ್ನು ಹೊಂದಿರುವ ಗ್ರಹದ 
ಅನ್ನೇಷಣೆಯನ್ನು ನಾವು ಮಾಡಬೇಕಾಗಿದೆ. 
ಅಷ್ಟೇ ಅಲ್ಲ. ಅದು ಸೂರ್ಯನಿಂದ 


ಬರುವ ಉಷ್ಣವು ಜೀವರಾಶಿಗಳು 
ಬದುಕುವುದಕ್ಕೆ ಪೂರ್ವಾಪೇಕ್ಷಿತವಾದ 
ದ್ರವರೂಪದ ಜಲವು ಅಸ್ತಿತ್ತದಲ್ಲರಲು ಎಷ್ಟು 
ಅಂತರವಿರಬೇಕೋ ಅಷ್ಟು ಅಂತರದಲ್ಲಿ 
ಅದು ಇರಖೇಕು. ಅಂತಹ ಗ್ರಹವೊಂದು 
ನಿಜಕ್ಸೂ ಇದ್ದರೆ ಸೌರಾತೀತ ಗ್ರಹ 
ಸಂಶೋಧನೆಯ ಕ್ಷೇತ್ರದಲ್ಲ ಆಗುತ್ತಿರುವ 
ತೀವ್ರಗತಿಯ ವಿಕಾಸದ ಹಿನ್ನೆಲೆಯಲ್ಲಿ 
ಅದನ್ನು ಕಂಡುಹಿಡಿಯಲು ಹೆಚ್ಚು ಕಾಲ 
ಕಾಯುವುದು ಬೇಕಾಗಿಲ್ಲವೇನೋ. 


ಹೀಗೆ ನಮ್ಮ ಸೌರವ್ಯೂಹದ ಹುಟ್ಟನ 
ಬಗೆಗೆ ಉತ್ತರಗಳನ್ನು ಕಂಡುಹಿಡಿಯುವ 
ಉತ್ತಮ ಆಶಾಭಾವನೆ ಕೇವಲ ಸೂರ್ಯನ 
ಗುರುತ್ತಾಕರ್ಷಣದ ಎಲ್ಲೆಯೊಳಗೆ ಇರುವ 
ವಸ್ತುಗಳ ಅನ್ಹೇಷಣಿೆಯಲ್ಲ ಮಾತ್ರ 
ನೆಲೆಗೊಳ್ಳದೆ "ನಮ್ಮಿಂದ ಬಹುದೂರವಿರುವ 
ವಿಶ್ವಗಳಕ ಅನ್ನೇಷಣಿಯನ್ನು ಆಧರಿಸಿದೆ. 
ಬಾಹ್ಯಾಕಾಶದ ಬಹುದೂರಕ್ಷೆ ನಮ್ಮ 
ದೃಷ್ಟಿಯನ್ನು ಜರುವುದರ ಮೂಲಕ 
ನಮ್ಮದೇ ಹುಟ್ಟನ ಬಗೆಗೆ ಉತ್ತರಗಳನ್ನು 
ಹುಡುಕುವ ಒಂದು ಹಾದಿಯಲ್ಪದ್ದೇವೆ. 


Note: Credits for the image used in the background of the article title: The new Solar System? The International Astronomical Union/Martin Kornmessernzel, 
Wikimedia Commons. URL: https://commons.wikimedia.org/wiki/File:The_new_Solar_System%3F.jpg. License: CC-BY-SA. 


ಆಧಾರ ಗ್ರಂಥಗಳು: 


1.  ALunarand Planetary Institute designed activity for the classroom to help students understand the sequence of events in the formation of the solar 
system- http://www.lpi.usra.edu/education/timeline/activity/. 


2. Ashort video that takes one through the formation of the solar system - https://www.stem.org.uk/elibrary/resource/26893. 


3. This page from the Big History Project has a wonderful timeline on the formation of the solar system - https://www.bighistoryproject.com/home. 


Look under the link “Earth &The Solar System”. 


4. This page from the University of Colorado has several activities, appropriate for students from classes 4 - 8, to help understand the solar system - 
http://lasp.colorado.edu/education/outerplanets/solsys_planets.php. 


ಆನಂದ್‌ ನಾರಾಯಣನ್‌ ಇಂಡಿಯನ್‌ ಇನ್ಸಿಟ್ಯೂಟ್‌ ಆಫ್‌ ಪ್ಟೇಸ್‌ ಸೈನ್ಸ್‌ ಆಂಡ್‌ ಟಿಕ್ನಾಲಜ ಸಂಸ್ಥೆಯಲ್ಲ ಬಭೌತವಿಜ್ಞಾನ (Astrophysics) 
ವನ್ನು ಬೋಧಿಸುತ್ತಾರೆ. ಅವರ ಸಂಶೋಧನೆಯು ಬ್ಯಾರಿಯಾನಿಕ್‌ ದವ್ಯವು ಆಕಾಶಗಂಗೆಯುಂದ ಹೊರಗೆ ಅಗಾಧ ಪ್ರಮಾಣದಲ್ಲ ಹೇಗೆ 


ವಿತರಣಿಗೊಂಡಿದೆ ಎಂಬುದನ್ನು ಕುರಿತದ್ದಾಗಿದೆ. ಅವರು ಖಗೋಳವಿಜ್ಞಾನಕ್ಕೆ 


ಸಂಬಂಧಿಸಿದ ಶೈಕ್ಷಣಿಕ ಮತ್ತು ಸಾರ್ವಜನಿಕ ವಿಸ್ತರಣಾ 


ಚಟುವಟಕೆಗಳಗೆ ನಿಯಮಿತ ಕೊಡುಗೆ ನೀಡುತ್ತಾರೆ. ಅವರು ಪ್ರವಾಸ ಕೈಗೊಳ್ಳುವುದು ಮತ್ತು ದಕ್ಷಿಣ ಭಾರತದ ಸಾಂಸ್ಕೃತಿಕ ಇತಿಹಾಸದಲ್ಲ 
ಸಂಶೋಧನೆ ನಡೆಸುವುದರಲ್ಲ ಆಸಕ್ತಿಯನ್ನು ಹೊಂದಿದ್ದಾರೆ. 


ಅನುವಾದ: ಜ.ಎಂ.ಚ೦ದ್ರಶೇಖರ್‌ ಪರಿಶೀಲನೆ: ಜೈಕುಮಾರ್‌ ಮರಿಯಪ್ಪ 


ಐ ವಂಡರ್‌... 


- ಶಾಲಾ ವಿಜ್ಞಾನದ ಮರುಶೋಧನೆ ' ಜೂನ್‌ 2೦೭೦ 129 


